ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಜೂನ್ ೧೨, ೨೦೧೪ ( ಜೇಷ್ಠ ೨೨, ಶಕ ವರ್ಷ ೧೯೩೬ ) 
Bangalore , Thursday, June 12, 2014 (Jyeishta 22, Shaka Varsha 1936 ) 


ಸಂಚಿಕೆ ೨೪ 
Issue 24 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ತೋಟಗಾರಿಕೆ ಸಚಿವಾಲಯ 
ವಿಷಯ : ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಯಲ್ಲಿ ಬೋಧಕ ಹಾಗೂ ಬೋಧಕೇತರ 

ಹುದ್ದೆಗಳನ್ನು ಸೃಜಿಸಿ, ಭರ್ತಿ ಮಾಡುವ ಬಗ್ಗೆ . 
ಓದಲಾಗಿದೆ : 1. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆ ಇವರ ಪತ್ರ ಸಂಖ್ಯೆ : 

ಆರ್ / ಯುಹೆಚ್‌ಎಸ್‌ಬಿ/ ಸಿಪಿ/3131 /2013 -14 , ದಿನಾಂಕ: 25 - 07 - 2013 / 09 - 12 - 2013 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರಗಳಲ್ಲಿ ಕುಲಪತಿಗಳು, ತೋಟಗಾರಿಕೆ ವಿಜ್ಞಾಗಳ ವಿಶ್ವವಿದ್ಯಾಲಯ, 2013-14ನೇ ಸಾಲಿಗೆ ವಿಶ್ವವಿದ್ಯಾಲಯಕ್ಕೆ ಹಾಗೂ 
ವಿಶ್ವವಿದ್ಯಾಲಯದ ಕೇಂದ್ರ ಕ್ಯಾಂಪಸ್ ಹಾಗೂ ಅಧೀನದಲ್ಲಿರುವ ತೋಟಗಾರಿಕೆ ಕಾಲೇಜು, ಸಂಶೋಧನಾ ಕೇಂದ್ರ, ವಿಸ್ತರಣಾ ಕೇಂದ್ರಗಳಲ್ಲಿ 2013 -14ನೇ 
ಸಾಲಿಗಾಗಿ 3ನೇ ಹಂತದಲ್ಲಿ ಒಟ್ಟು 624 ಬೋಧಕ/ಬೋಧಕೇತರ ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು ದಿನಾಂಕ: 24 - 05 - 2013ರಂದು ನಡೆದ 
ವ್ಯವಸ್ಥಾಪನಾ ಮಂಡಳಿಯು ತೀರ್ಮಾನಿಸಿದ್ದು, ಇದರನ್ವಯ ಪ್ರಸ್ತುತ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ 624 ಹುದ್ದೆಗಳನ್ನು ಸೃಜಿಸಿ ಭರ್ತಿ 
ಮಾಡಿದಲ್ಲಿ ವಾರ್ಷಿಕ ರೂ . 2467.80 ಲಕ್ಷಗಳು ಹೆಚ್ಚುವರಿ ವೆಚ್ಚ ತಗಲುತ್ತದೆ. ಈ ವೆಚ್ಚವನ್ನು ವಿಶ್ವವಿದ್ಯಾಲಯವು 2014 - 15ನೇ ಸಾಲಿನ ಯೋಜನೆಯ 
ಅನುದಾನದಲ್ಲಿ ಭರಿಸಲಾಗುವುದು. 

ಆದ್ದರಿಂದ 2013 -14ನೇ ಸಾಲಿಗೆ ಈ ಕೆಳಕಂಡ 138 ಬೋಧಕ ಹಾಗೂ 486 ಬೋಧಕೇತರ (127 ಗ್ರೂಪ್ ಡಿ ಹುದ್ದೆಗಳನ್ನು 
ಹೊರಗುತ್ತಿಗೆ/ಒಪ್ಪಂದ ಆಧಾರದಲ್ಲಿ ಪಡೆಯಲು) ಹುದ್ದೆಗಳನ್ನು ಸೃಜಿಸಲು ಹಾಗೂ ಭರ್ತಿ ಮಾಡಲು ಅನುಮೋದನೆಯನ್ನು ಕೋರಿರುತ್ತಾರೆ. 
Various campuses of 

Number of Posts to be created and permission to fill up 
Sl. No . 
University Teaching | Non - Teaching 

Total 


94 


95 


University Headquarters 
Colleges 


238 


299 


Research Stations 


98 


120 


Extension Directorate 


26 


36 


84 


Extension Units (New Proposal) 
Total 138 

486 

624 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ತೋಇ255 ತೋಇವಿ 2013 , ಬೆಂಗಳೂರು, ದಿನಾಂಕ : 06ನೇ ಫೆಬ್ರವರಿ, 2014 
2013 - 14ನೇ ಸಾಲಿನಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಗೆ ತೀರಾ ಅಗತ್ಯವಿರುವ ಈ ಕೆಳಕಂಡ 73 ಬೋಧಕ 
ಹಾಗೂ 287 ಬೋಧಕೇತರ ಒಟ್ಟು 360 ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು ಸರ್ಕಾರವು ಅನುಮತಿ ನೀಡಿದೆ . 

( ೭೯೩ ) 


೭೯೪ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೨ , ೨೦೧೪ 


ಭಾಗ ೧ 


ಬೋಧಕ ಹುದ್ದೆ (Teaching Staff ) : 


Sl. No. 


Name of the Post 


No. of Posts 


| Assistant Professor 


40 


2 . 


Associate Professor 


20 


Professor 


10 


Technical Assistant 

Total 
ಬೋಧಕೇತರ ಹುದ್ದೆ (Non- Teaching Staf) : 
Sl. No. 

Name of the Post 
Assistant Registrar 


No. of Posts 


06 


Assistant Comptroller 


*|N|೧|*|೧| 


Superintendent- General-10, Accounts -10 
Assistant Cum Computer Operator/FDA 


Field Assistant 


Lab Assistant 


3 


6| 


) 


| 


Driver 
Group D 
Assistant Cook 


127 


|ರಾ| 


9 . 


10 


Caretaker 


10. 
11 . 
12. 


AssistantMedical Officer 


05 


Assistant Librarian 


03 | 


Total 


287 


ಈ ಹುದ್ದೆಗಳ ಸೃಜನೆಯಿಂದ ತಗಲುವ ವೆಚ್ಚವನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಯೇ ಭರಿಸತಕ್ಕದ್ದು. 

ಬೋಧಕೇತರ ಹುದ್ದೆಗಳಲ್ಲಿ 10 ವಾಹನ ಚಾಲಕರು, 127 ಗ್ರೂಪ್ ಡಿ ಹುದ್ದೆಗಳು, 10 ಅಡಿಗೆ ಸಹಾಯಕರು ಹಾಗೂ 10 ಕೇರ್‌ಟೇಕರ್‌ 
ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳತಕ್ಕದ್ದು ಹಾಗೂ ಉಳಿದ ಹುದ್ದೆಗಳನ್ನು ನಿಯಮಾನುಸಾರ ನೇರ ನೇಮಕಾತಿ ಮೂಲಕ 
ಭರ್ತಿ ಮಾಡಲು ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 184 ವೆಚ್ಚ- 4 /2013 , ದಿನಾಂಕ: 21- 01-2014ರಲ್ಲಿ ಹಾಗೂ ದಿನಾಂಕ : 
29 - 01 -2014ರ ಅನಧಿಕೃತ ಟಿಪ್ಪಣಿಯಲ್ಲಿ ನೀಡಿರುವ ಸಹಮತಿ ಅನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 417 

ಬಿ. ವಿ. ರಾಮಲಿಂಗಯ್ಯ , 
SC 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರಿ ಮಹಿಳಾ ಸಿಬ್ಬಂದಿಗಳನ್ನು ಸಂಜೆ 6.00 ಗಂಟೆಯ ನಂತರ 

ಕಛೇರಿಯ ಕರ್ತವ್ಯದಲ್ಲಿ ಮುಂದುವರೆಸದಿರುವ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸಲು ಸಮಿತಿ ರಚಿಸುವ ಕುರಿತು. 


ಪ್ರಸ್ತಾವನೆ: 


ಮಾನ್ಯ ಉಪಲೋಕಾಯುಕ್ತರು, ಕರ್ನಾಟಕ ಇವರು ದಿನಾಂಕ:05 - 02 - 2014ರ ಪತ್ರದಲ್ಲಿ ಮೈಸೂರಿನ ಆಹಾರ ಮತ್ತು ನಾಗರಿಕ ಸರಬರಾಜು 
ಇಲಾಖೆಯ ಉಪ ನಿರ್ದೇಶಕರ ಕಛೇರಿಗೆ ಭೇಟಿ ನೀಡಿದಾಗ ಅಲ್ಲಿದ್ದಂತಹ ಪರಿಸ್ಥಿತಿ ಮತ್ತು ಸಮಸ್ಯೆಗಳ ಬಗ್ಗೆ ವಿವರಿಸುತ್ತ, ಸದರಿ ಕಛೇರಿಯಲ್ಲಿ ಮಹಿಳಾ 
ಸರ್ಕಾರಿ ನೌಕರರು ಕಛೇರಿ ಅವಧಿ ಮುಗಿದ ನಂತರದಲ್ಲಿ ಎರಡು - ಮೂರು ಗಂಟೆಗಳವರೆಗೂ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಗ್ಗೆ ಪ್ರಸ್ತಾಪಿಸಿ, 
ಮಹಿಳಾ ಸರ್ಕಾರಿ ನೌಕರರನ್ನು ಸಂಜೆ 6 - 00 ಗಂಟೆಯ ನಂತರ ಕಛೇರಿ ಕರ್ತವ್ಯದಲ್ಲಿ ಮುಂದುವರೆಸುವುದರಿಂದ ಅವರ ಭದ್ರತೆ ಮತ್ತು ಸುರಕ್ಷತೆಗೆ 
ತೊಂದರೆಯುಂಟಾಗುವುದಾಗಿ ತಿಳಿಸಿ, ಮಹಿಳಾ ಸರ್ಕಾರಿ ನೌಕರರು ಸಂಜೆ 6 - 00 ಗಂಟೆಯ ನಂತರ ಕಛೇರಿಯಲ್ಲಿ ಮುಂದುವರೆಯದಿರುವ ಬಗ್ಗೆ ಸೂಕ್ತ 
ಕ್ರಮ ಜರುಗಿಸಲು ಕೋರಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


೭೯೫ 


ಮಾನ್ಯ ಉಪಲೋಕಾಯುಕ್ತರವರು ನೀಡಿರುವ ಸಲಹೆ ಹಿನ್ನೆಲೆಯಲ್ಲಿ ಮಹಿಳಾ ನೌಕರರು ರಾಜ್ಯ ಸರ್ಕಾರದ ಕೆಲವು ಇಲಾಖೆಗಳಲ್ಲಿ ಕಛೇರಿ ಅವಧಿ 
ಮುಗಿದ ನಂತರವೂ ಎರಡು - ಮೂರು ಗಂಟೆಗಳಿಗೂ ಹೆಚ್ಚಿನ ಅವಧಿವರೆಗೆ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇದರಿಂದ ಅವರಿಗೆ ಕೌಟುಂಬಿಕ ಜವಾಬ್ದಾರಿಯ 
ಮಾನಸಿಕ ಒತ್ತಡ ಹೆಚ್ಚಾಗುವುದರ ಜೊತೆಗೆ ಅವರ ಭದ್ರತೆ ಮತ್ತು ಸುರಕ್ಷತೆಗೂ ತೊಂದರೆಯಾಗುತ್ತಿರುವ ಅಂಶದ ಕುರಿತು ಕೂಲಂಕಷವಾಗಿ ಪರಿಶೀಲಿಸಿ 
ಹಾಗೂ ಈ ನಿಟ್ಟಿನಲ್ಲಿ ಮಹಿಳಾ ಸರ್ಕಾರಿ ನೌಕರರ ಸುರಕ್ಷತೆಯನ್ನು ಕಾಪಾಡಲು ಅನುಸರಿಸಬೇಕಾದ ಕ್ರಮ , ಸಲಹೆ ಮತ್ತು ಮಾರ್ಗೊಪಾಯಗಳ ಕುರಿತು 
ವರದಿ ನೀಡಲು ಸಮಿತಿಯೊಂದನ್ನು ರಚಿಸಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 29 ಸೇನಿಸಿ 2014 ಬೆಂಗಳೂರು, ದಿನಾಂಕ:19 / 04 / 2014 
ಮಹಿಳಾ ಸರ್ಕಾರಿ ನೌಕರರು ಸರ್ಕಾರಿ ಕಛೇರಿಗಳಲ್ಲಿ ಸಂಜೆ 6 - 00 ಗಂಟೆಯ ನಂತರ ಕರ್ತವ್ಯದಲ್ಲಿ ಮುಂದುವರೆಯುವುದರಿಂದ ಅವರ ಭದ್ರತೆ 
ಮತ್ತು ಸುರಕ್ಷತೆಯ ಮೇಲಾಗುವ ಪರಿಣಾಮಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಕಛೇರಿಯಲ್ಲಿನ ಅವರ 
ಕಾರ್ಯನಿರ್ವಹಣೆಗೂ ತೊಡಕಾಗದಂತೆ ಅನುಸರಿಸಬೇಕಾದ ಕ್ರಮ , ಮಾರ್ಗೊಪಾಯ ಮತ್ತು ಸಲಹೆಗಳ ಕುರಿತು ವರದಿಯನ್ನು ಸಲ್ಲಿಸಲು ಈ ಕೆಳಕಂಡ 
ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ರಚಿಸಲಾಗಿದೆ. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು 

ಅಧ್ಯಕ್ಷರು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) 
ಕಾರ್ಯದರ್ಶಿಯವರು , 

ಸದಸ್ಯರು 
ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ 
ಸರ್ಕಾರ ಅಪರ ಕಾರ್ಯದರ್ಶಿಯವರು 

ಸದಸ್ಯ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾನಿಯಮಗಳು ) ಕಾರ್ಯದರ್ಶಿ 


ಸಮಿತಿಯು ಎರಡು ವಾರಗಳೊಳಗಾಗಿ ವರದಿಯನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 403 

ಡಾ|| ಮಂಗಳ ಜಿ.ಎಸ್ . 
SC - 200 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ನಾಗರಿಕ ಸೇವಾ ಮಂಡಳಿಗಳನ್ನು ರಚಿಸಿರುವ ಸರ್ಕಾರಿ ಆದೇಶವನ್ನು ನಿಲಂಬನೆಯಲ್ಲಿಡುವ ಬಗ್ಗೆ. 
ಓದಲಾಗಿದೆ : 1) ರಿಟ್ ಅರ್ಜಿ ( ಸಿವಿಲ್) ಸಂಖ್ಯೆ: 82 /2011 ಮತ್ತು 234/2011ರಲ್ಲಿನ ದಿನಾಂಕ: 31 - 10 - 2013ರ ಸರ್ವೋಚ್ಛ 

ನ್ಯಾಯಾಲಯದ ತೀರ್ಪು. 
2) ಭಾರತೀಯ ಆಡಳಿತ ಸೇವೆ ( ವೃಂದ) ತಿದ್ದುಪಡಿ ನಿಯಮಗಳು, 2014ನ್ನು ಪ್ರಕಟಿಸಿರುವ ದಿನಾಂಕ:28 - 01 -2014ರ 
* ಕೇಂದ್ರ ಸರ್ಕಾರದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಅಧಿಸೂಚನೆ. 
3) ಭಾರತೀಯ ಪೊಲೀಸ್ ಸೇವೆ ( ವೃಂದ) ತಿದ್ದುಪಡಿ ನಿಯಮಗಳು, 2014ನ್ನು ಪ್ರಕಟಿಸಿರುವ ದಿನಾಂಕ:28 - 01- 2014ರ 

ಕೇಂದ್ರ ಸರ್ಕಾರದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಅಧಿಸೂಚನೆ. 
ಭಾರತೀಯ ಅರಣ್ಯ ಸೇವೆ ( ವೃಂದ) ತಿದ್ದುಪಡಿ ನಿಯಮಗಳು , 2014ನ್ನು ಪ್ರಕಟಿಸಿರುವ ದಿನಾಂಕ:28 - 01 - 2014ರ 

ಕೇಂದ್ರ ಸರ್ಕಾರದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಅಧಿಸೂಚನೆ. 

5) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 976 ಸೆಅಸೆ 2013, ದಿನಾಂಕ:31 - 01 - 2014 , 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ:31 -10 - 2013ರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹಾಗೂ ಮೇಲೆ ( 2) ರಿಂದ ( 4) ರಲ್ಲಿ 
ಓದಲಾದ ಕೇಂದ್ರ ಸರ್ಕಾರದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ದಿನಾಂಕ:28 - 01 -2014ರ ಅಧಿಸೂಚನೆಗಳನ್ವಯ ಮೇಲೆ (5) ರಲ್ಲಿ ಓದಲಾದ 
ದಿನಾಂಕ:31 - 01 - 2014ರ ಸರ್ಕಾರಿ ಆದೇಶದಲ್ಲಿ ನಾಗರಿಕ ಸೇವಾ ಮಂಡಳಿಗಳನ್ನು ರಚಿಸಲಾಗಿದೆ. 

ದಿನಾಂಕ:03 -03 - 2014ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನು ಪ್ರಕರಣ ಸಂಖ್ಯೆ: ಸಿ.231/2014ರಲ್ಲಿ ಅನೌಪಚಾರಿಕವಾಗಿ 
ಚರ್ಚಿಸಿ, ನಾಗರಿಕ ಸೇವಾ ಮಂಡಳಿಯನ್ನು ರಚಿಸಿ ಹೊರಡಿಸಲಾದ ಆದೇಶವನ್ನು ತಾತ್ಕಾಲಿಕವಾಗಿ ನಿಲಂಬನೆಯಲ್ಲಿಡಲು ನಿರ್ಧರಿಸಿ ಈ ಹಿಂದೆ 
ಜಾರಿಯಲ್ಲಿದ್ದ ಪದ್ಧತಿಯನ್ನೇ ಮುಂದುವರೆಸಿಕೊಂಡು ಹೋಗಬೇಕೆಂದು ಆದೇಶಿಸಿದೆ. ಮುಂದುವರೆದು ಈ ವಿಷಯದಲ್ಲಿ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯವು ನೀಡಿದ ಆದೇಶದನ್ವಯ ಜಾರಿಗೊಳಿಸಬೇಕಾದ ಕ್ರಮಗಳನ್ನು ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸ್ಸು ಮಾಡಲು ಒಂದು ಸಚಿವ ಸಂಪುಟದ 
ಉಪಸಮಿತಿಯನ್ನು ಸಹ ರಚಿಸಲು ನಿರ್ಣಯಿಸಲಾಗಿದೆ. 

ಮೇಲ್ಕಂಡ ಹಿನ್ನೆಲೆಯಲ್ಲಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


೭೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


ಭಾಗ ೧ 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 976 ಸೆಅಸೆ 2013 , ಬೆಂಗಳೂರು, ದಿನಾಂಕ:12ನೇ ಮಾರ್ಚ್ 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ನಾಗರಿಕ ಸೇವಾ ಮಂಡಳಿಗಳನ್ನು ರಚಿಸಿದ್ದ ದಿನಾಂಕ:31 - 01 - 2014ರ ಸರ್ಕಾರಿ ಆದೇಶವನ್ನು 
ತಾತ್ಕಾಲಿಕವಾಗಿ ನಿಲಂಬನೆಯಲ್ಲಿಡಲಾಗಿದೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಹೆಚ್ . ನಾರಾಯಣಸ್ವಾಮಿ 
PR, 404 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಸಿಆಸುಇ 07 ಗಕಾಸ 2013 ( ಭಾಗ - 1 ) ಬೆಂಗಳೂರು, ದಿನಾಂಕ : 03 - 04 - 2014 


ಸರ್ಕಾರದ ಆದೇಶ ಕ್ರಮಾಂಕ ಸಿಆಸುಇ 07 ಗಕಾಸ 2013 , ದಿನಾಂಕ: 20 - 01 -2014ರಲ್ಲಿ ಅಧ್ಯಕ್ಷತೆಗಾಗಿ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿರುವ ಸಮಿತಿಗಳ ಪೈಕಿ "ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಮಿತಿ" ಯನ್ನು ( ಅನುಬಂಧ- ಇ : ಕ್ರಮಸಂಖ್ಯೆ 18) 
ಹಿಂಪಡೆಯಲಾಗಿದೆ. "ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಮಿತಿ" ಯನ್ನು ಪುನಃ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿಯೇ ಮುಂದುವರೆಸಲಾಗಿದೆ. ( ಅನುಬಂಧ- ಅ: ಕ್ರಮ 
ಸಂಖ್ಯೆ : 37 " ಸಾಮಾನ್ಯ ಪ್ರವೇಶ ಪರೀಕ್ಷಾ ಸಮಿತಿ" ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಿ. ಶಾಂತಯ್ಯ , 
P . R . 405 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 
Sc - 200 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಆಡಳಿತ ಸುಧಾರಣೆ ಕಾರ್ಯಾಧ್ಯಯನ - ಎ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಕೆ.ವಿ . ರಘುರಾಮ ರೆಡ್ಡಿ, ನಿರ್ದೇಶಕರು, ಜಿಲ್ಲಾ ಯೋಜನಾ ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ, ಇವರಿಗೆ ಪ್ರಭಾರ ಭತ್ಯೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1) ಅಧಿಸೂಚನೆ ಸಂಖ್ಯೆ : ಪಿಡಿ 49 ಎಸ್‌ಎಸ್‌ಎಂ 2013, ದಿನಾಂಕ: 28 - 02 - 2013 . 


2 ) ಪ್ರಭಾರ ಭತ್ಯೆ ಅರ್ಜಿ ದಿನಾಂಕ: 19 - 03 - 2014 , 


ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯನ್ವಯ ಶ್ರೀ ಸಿಂಗ್ರಯ್ಯ , ಜಂಟಿ ನಿರ್ದೇಶಕರು, ಜನಶಕ್ತಿ ಮತ್ತು ಉದ್ಯೋಗ ( ಎಂ & ಇ) 
ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆಯಲ್ಲಿ ಶ್ರೀ ಕೆ.ವಿ . ರಘುರಾಮ ರೆಡ್ಡಿ, 
ಜಂಟಿ ನಿರ್ದೇಶಕರು, ಜಿಲ್ಲಾ ಯೋಜನಾ ವಿಭಾಗ, ಯೋಜನಾ ಇಲಾಖೆ, ರವರನ್ನು ದಿನಾಂಕ:28 - 02 - 2013ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ 
ಆದೇಶಿಸಲಾಗಿದೆ. ಮೇಲೆ ( 2) ರಲ್ಲಿ ಓದಲಾದ ಮನವಿಯಲ್ಲಿ ಅಧಿಕಾರಿಯವರು ದಿನಾಂಕ:28- 02 - 2013ರ ಅಪರಾಹ್ನದಿಂದ ದಿನಾಂಕ:29 -07 - 2013ರ 
ವರೆಗಿನ ಅವಧಿಗೆ ಜಂಟಿ ನಿರ್ದೇಶಕರು , ಜನಶಕ್ತಿ ಮತ್ತು ಉದ್ಯೋಗ ( ಎಂ & ಇ) ವಿಭಾಗ , ಯೋಜನಾ ಇಲಾಖೆ, ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿ ಕರ್ತವ್ಯ 
ನಿರ್ವಹಿಸಿದ್ದು ಸದರಿ ಅವಧಿಗೆ ಪ್ರಭಾರ ಭತ್ಯೆಯನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ . 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 72 ಸಉಸೇ 2014 ಬೆಂಗಳೂರು, ದಿನಾಂಕ : 29ನೇ ಮಾರ್ಚ್ 2014 
ಶ್ರೀ ಕೆ.ವಿ. ರಘುರಾಮ ರೆಡ್ಡಿ, ಜಂಟಿ ನಿರ್ದೇಶಕರು, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಇವರು ಜಂಟಿ 
ನಿರ್ದೇಶಕರು ಜನಶಕ್ತಿ ಮತ್ತು ಉದ್ಯೋಗ ( ಎಂ & ಇ), ಯೋಜನಾ ಇಲಾಖೆ, ಹುದ್ದೆಯಲ್ಲಿ ದಿನಾಂಕ:28 - 02 - 2013ರ ಅಪರಾಹ್ನದಿಂದ 29 - 07 - 2013 
ರವರೆಗೆ ಅಧಿಕ ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸಿರುವುದಕ್ಕಾಗಿ, ಜಂಟಿ ನಿರ್ದೇಶಕರು ಹುದ್ದೆಯ ವೇತನ ಶ್ರೇಣಿ ರೂ . 52,500 - 73,000 ರ ಕನಿಷ್ಠ ವೇತನದ 
ಶೇಕಡ 7.5 ರಷ್ಟು ಪ್ರಭಾರ ಭತ್ಯೆಯನ್ನು ಸದರಿ ಅಧಿಕಾರಿಯವರಿಗೆ ಸರ್ಕಾರದ ಆದೇಶ ಸಂಖ್ಯೆ:ಆಇ 3 ಸೇನಿಸೇ 2012 , ದಿನಾಂಕ : 14 - 06 -2012 ಮತ್ತು 
ಕರ್ನಾಟಕ ನಾಗರೀಕ ಸೇವಾ ನಿಯಮ 68ರ ಅನ್ವಯ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ|| ಗೀತಾ ಎಲ್ , 
PR, 406 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


೭೯೭ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 

೭೯೭ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಡಿ .ಜಯರಾಂ, ನಿರ್ದೇಶಕರು, ಎಡಿಬಿ ವಿಭಾಗ, ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 

ಇಲಾಖೆ, ಇವರಿಗೆ ಪ್ರಭಾರ ಭತ್ಯೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1) ಅಧಿಸೂಚನೆ ಸಂಖ್ಯೆ: ಪಿಡಿ 43 ಎಸ್‌ಎಸ್‌ಎಂ 2012 , ದಿನಾಂಕ: 15 - 06 -2012 . 

2) ಅಧಿಸೂಚನೆ ಸಂಖ್ಯೆ : ಪಿಡಿ 88 ಎಸ್‌ಪಿಟಿ 2011 , ದಿನಾಂಕ: 06 - 08 - 2012. 

3) ಪ್ರಭಾರ ಭತ್ಯೆ ಅರ್ಜಿ ದಿನಾಂಕ: 11- 02 -2014 , 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯನ್ವಯ ಶ್ರೀ ಡಿ. ಜಯರಾಂ, ಸಂಶೋಧನಾ ಸಮಾಲೋಚಕರು ಮತ್ತು ಅಪರ 
ಕಾರ್ಯದರ್ಶಿಗಳು , ರಾಜ್ಯ ಯೋಜನಾ ಮಂಡಳಿ ಇವರನ್ನು ಜಂಟಿ ನಿರ್ದೇಶಕರು, 6ನೇ ಆರ್ಥಿಕ ಗಣತಿ ಸಮೀಕ್ಷೆ ವಿಭಾಗ, ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ , ಕೇಂದ್ರ ಕಚೇರಿ, ಬೆಂಗಳೂರು, ಇಲ್ಲಿಗೆ ವರ್ಗಾವಣೆ ಮಾಡಿ ಆದೇಶಿಸಿರುವುದರಿಂದ ಮೇಲೆ (2 ) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಸದರಿ 
ಅಧಿಕಾರಿಯವರನ್ನು ದಿನಾಂಕ: 06 - 08 - 2012ರ ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ ಸಂಶೋಧನಾ ಸಮಾಲೋಚಕರು ಮತ್ತು ಅಪರ 
ಕಾರ್ಯದರ್ಶಿಗಳು , ರಾಜ್ಯ ಯೋಜನಾ ಮಂಡಳಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅದೇ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. ಅದರಂತೆ 
ಅಧಿಕಾರಿಯವರು ಮೇಲೆ (3) ರಲ್ಲಿ ಓದಲಾದ ಮನವಿಯಲ್ಲಿ ದಿನಾಂಕ:06 - 08 - 2012 ರಿಂದ 21 -12 - 2012 ರವರೆಗೆ ಹೆಚ್ಚುವರಿ ಪ್ರಭಾರದ ಹುದ್ದೆಯಲ್ಲಿ 
ಕರ್ತವ್ಯ ನಿರ್ವಹಿಸಿದ್ದು ಸದರಿ ಅವಧಿಗೆ ಪ್ರಭಾರ ಭತ್ಯೆಯನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 72 ಸಉಸೇ 2014 ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್ 2014 
- ಶ್ರೀ ಡಿ. ಜಯರಾಂ, ನಿರ್ದೇಶಕರು, ಎಡಿಬಿ ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, 
ಇವರು ಸಂಶೋಧನಾ ಸಮಾಲೋಚಕರು ಮತ್ತು ಅಪರ ಕಾರ್ಯದರ್ಶಿಗಳು, ರಾಜ್ಯ ಯೋಜನಾ ಮಂಡಳಿ, ಹುದ್ದೆಯಲ್ಲಿ ದಿನಾಂಕ: 06 - 08 - 2012 ರಿಂದ 
21 -12 - 2012 ರವರೆಗೆ ಅಧಿಕ ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸಿರುವುದಕ್ಕಾಗಿ, ಸಂಶೋಧನಾ ಸಮಾಲೋಚಕರು ಮತ್ತು ಅಪರ ಕಾರ್ಯದರ್ಶಿಗಳು 
ಹುದ್ದೆಯ ವೇತನ ಶ್ರೇಣಿ ರೂ .40050 -56550ರ ಕನಿಷ್ಠ ವೇತನದ ಶೇಕಡ 7.5 ರಷ್ಟು ಪ್ರಭಾರ ಭತ್ಯೆಯನ್ನು ಸದರಿ ಅಧಿಕಾರಿಯವರಿಗೆ ಸರ್ಕಾರದ ಆದೇಶ 
ಸಂಖ್ಯೆ : ಆಇ 3 ಸೇನಿಸೇ 2012 , ದಿನಾಂಕ: 14 - 06 - 2012 ಮತ್ತು ಕರ್ನಾಟಕ ನಾಗರೀಕ ಸೇವಾ ನಿಯಮ 68ರ ಅನ್ವಯ ಮಂಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಡಾ || ಗೀತಾ ಎಲ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


P . R . 407 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಎಂ .ಎನ್. ನರಸಿಂಹಮೂರ್ತಿ, ನಿರ್ದೇಶಕರು , ಸಂಪೂರ್ಣ ಯೋಜನಾ ವಿಭಾಗ, ಯೋಜನೆ, ಕಾರ್ಯಕ್ರಮ 

ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಇವರಿಗೆ ಪ್ರಭಾರ ಭತ್ಯೆ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : 1 ) ಅಧಿಸೂಚನೆ ಸಂಖ್ಯೆ : ಪಿಡಿ 10 ಎಸ್‌ಎಸ್‌ಎಂ 2013, ದಿನಾಂಕ : 23 - 01 - 2013 ಮತ್ತು ದಿನಾಂಕ:24 - 01 - 2013 . 

2 ) ಪ್ರಭಾರ ಭತ್ಯೆ ಅರ್ಜಿ ದಿನಾಂಕ: 11 - 02 - 2014 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯನ್ವಯ ಶ್ರೀ ಎಂ .ಎನ್. ನರಸಿಂಹಮೂರ್ತಿ, ನಿರ್ದೇಶಕರು , ಸಂಪೂರ್ಣ ಯೋಜನಾ 
ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಇವರನ್ನು ದಿನಾಂಕ:23 - 01 - 2013 ರಿಂದ ಜಾರಿಗೆ ಬರುವಂತೆ ಹಿರಿಯ 
ನಿರ್ದೇಶಕರು, ಮಾನವ ಅಭಿವೃದ್ಧಿ ವಿಭಾಗ, ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಿ ಆದೇಶಿಸಲಾಗಿದೆ. ಮೇಲೆ ( 2) ರಲ್ಲಿ ಓದಲಾದ ಮನವಿಯಲ್ಲಿ 
ಅಧಿಕಾರಿಯವರು ದಿನಾಂಕ: 31 - 01 - 2013ರ ಪೂರ್ವಾಹ್ನದಿಂದ ದಿನಾಂಕ:04 - 04 - 2013ರ ಅಪರಾಹ್ನದವರೆಗಿನ ಅವಧಿಗೆ ಹಿರಿಯ ನಿರ್ದೇಶಕರು, ಮಾನವ 
ಅಭಿವೃದ್ಧಿ ವಿಭಾಗ, ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಸದರಿ ಅವಧಿಗೆ ಪ್ರಭಾರ ಭತ್ಯೆಯನ್ನು ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 72 ಸಉಸೇ 2014 ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್ 2014 
ಶ್ರೀ ಎಂ .ಎನ್. ನರಸಿಂಹಮೂರ್ತಿ, ನಿರ್ದೇಶಕರು, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಇವರು ಹಿರಿಯ 
ನಿರ್ದೇಶಕರು, ಮಾನವ ಅಭಿವೃದ್ಧಿ ವಿಭಾಗ , ಯೋಜನಾ ಇಲಾಖೆ, ಹುದ್ದೆಯಲ್ಲಿ ದಿನಾಂಕ:31 - 01 - 2013 ರಿಂದ 04 - 04 - 2013ರ ಅಪರಾಹ್ನದವರೆಗೆ ಅಧಿಕ 
ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸಿರುವುದಕ್ಕಾಗಿ, ಹಿರಿಯ ನಿರ್ದೇಶಕರ ಹುದ್ದೆಯ ವೇತನ ಶ್ರೇಣಿ ರೂ . 48 ,900 -63,600ರ ಕನಿಷ್ಠ ವೇತನದ 


೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 

ಭಾಗ ೧ 
ಶೇಕಡ 7.5 ರಷ್ಟು ಪ್ರಭಾರ ಭತ್ಯೆಯನ್ನು ಸದರಿ ಅಧಿಕಾರಿಯವರಿಗೆ ಸರ್ಕಾರದ ಆದೇಶ ಸಂಖ್ಯೆ :ಆಇ 3 ಸೇನಿಸೇ 2012, ದಿನಾಂಕ:14 -06 - 2012 ಮತ್ತು 
ಕರ್ನಾಟಕ ನಾಗರೀಕ ಸೇವಾ ನಿಯಮ 68ರ ಅನ್ವಯ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ|| ಗೀತಾ ಎಲ್, 
P . R . 408 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಟಿ . ಅಶೋಕ್ ಪ್ರಸ್ತುತ ಸರ್ಕಾರದ ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಮಿ) ಇವರು ಅಮಾನತ್ತಿನಲ್ಲಿದ್ದ 

ಅವಧಿಯನ್ನು ಕ್ರಮಬದ್ಧಗೊಳಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 06 ಸೇವಿ 2008 ದಿನಾಂಕ: 29 - 04 -2008 

2) ನೋಟೀಸ್ ಸಂಖ್ಯೆ: ಸಿಆಸುಇ 06 ಸೇಇವಿ 2008, ದಿನಾಂಕ: 06 - 11 - 2008 
3) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 06 ಸೇವಿ 2008 ದಿನಾಂಕ: 17 - 03 - 2009 
4) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 06 ಸೇಇವಿ 2008 ದಿನಾಂಕ: 01 -12 - 2009 
5) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 06 ಸೇಇವಿ 2008 ದಿನಾಂಕ: 29 - 07 -2011 
6) ವಿಚಾರಣಾಧಿಕಾರಿಯವರ ಪತ್ರ ದಿನಾಂಕ 20 - 07 - 2013 

7) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 06 ಸೇಇವಿ 2008 ದಿನಾಂಕ: 23 -12 - 2013 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ ಶ್ರೀ ಟಿ. ಅಶೋಕ್, ಪ್ರಸ್ತುತ ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಶ್ರೀ ಎಂ . ದೇವರಾಜು, 
ಶಾಖಾಧಿಕಾರಿ ಇವರುಗಳು ಈ ಹಿಂದೆ ಆರ್ಥಿಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿದ್ದಾರೆನ್ನಲಾಗಿದ್ದ ಆರೋಪಗಳಿಗೆ 
ಸಂಬಂಧಿಸಿದಂತೆ ಶ್ರೀ ಟಿ . ಅಶೋಕ್, ಸರ್ಕಾರದ ಅಧೀನ ಕಾರ್ಯದರ್ಶಿ ಮತ್ತು ಶ್ರೀ ಎಂ . ದೇವರಾಜು ಶಾಖಾಧಿಕಾರಿ ಇವರುಗಳ ವಿರುದ್ದದ ಶಿಸ್ತು 
ಕ್ರಮವನ್ನು ಬಾಕಿ ಇರಿಸಿ ಸದರಿ ಅಧಿಕಾರಿಗಳನ್ನು ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿತ್ತು. 

ಮೇಲೆ ( 2) ರಲ್ಲಿ ಓದಲಾದ ನೋಟೀಸಿನೊಂದಿಗೆ, ಸದರಿ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಾವಳಿಗಳು 1957ರ 
ನಿಯಮ 11 ಮತ್ತು 11 ಎ ರಡಿ ಶಿಸ್ತು ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ದೋಷಾರೋಪಣಾ ಪಟ್ಟಿಯನ್ನು ಜಾರಿ ಮಾಡುವ ಮೂಲಕ ಇಲಾಖಾ 
ವಿಚಾರಣೆಯನ್ನು ಪ್ರಾರಂಭಿಸಲಾಗಿತ್ತು. 

ಮೇಲೆ (3) ಮತ್ತು (4) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಶ್ರೀ ಟಿ. ಅಶೋಕ್, ಪ್ರಸ್ತುತ ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು 
ಶ್ರೀ ಎಂ . ದೇವರಾಜು, ಶಾಖಾಧಿಕಾರಿ ಇವರುಗಳ ವಿರುದ್ದದ ಶಿಸ್ತುಕ್ರಮವನ್ನು ಬಾಕಿ ಇಟ್ಟು ಸದರಿ ಅಧಿಕಾರಿಗಳ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ 
ಮರುಸ್ಥಾಪಿಸಿ ಆದೇಶಿಸಲಾಗಿತ್ತು. 

ಮೇಲೆ 5ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಪ್ರಕರಣದ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಯವರನ್ನು ನೇಮಿಸಿ ಆದೇಶಿಸಲಾಗಿತ್ತು . 

ಅದರಂತೆ ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಯವರು ಮೇಲೆ ಓದಲಾದ 06ರಲ್ಲಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ತಮ್ಮ 
ವರದಿಯಲ್ಲಿ, ಶ್ರೀ ಟಿ. ಅಶೋಕ್ ಪ್ರಸ್ತುತ ಸರ್ಕಾರದ ಉಪ ಕಾರ್ಯದರ್ಶಿ ಇವರ ವಿರುದ್ಧ ಹೊರಿಸಲಾಗಿದ್ದ ಒಂದು ಆರೋಪ ಮತ್ತು ಶ್ರೀ ಎಂ . 
ದೇವರಾಜು ಶಾಖಾಧಿಕಾರಿ ಇವರ ವಿರುದ್ಧ ಹೊರಿಸಲಾಗಿದ್ದ 02 ಆರೋಪಗಳು ಸಾಬೀತಾಗಿರುವುದಿಲ್ಲ ಎಂದು ನಿರ್ಣಯಿಸಿರುತ್ತಾರೆ . ಇದೇ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಶ್ರೀ ಎಂ . ದೇವರಾಜು ಇವರನ್ನು ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರದ ಆದೇಶ ಸಂಖ್ಯೆ ಡಿಪಿಎಆರ್ 38 
ಎಸ್‌ಎಎಸ್2009 ದಿನಾಂಕ: 05 - 04 - 2010 ರಲ್ಲಿ ಸಿ. ಐ . ಡಿ. ಗೆ ಅನುಮತಿ ನೀಡಲಾಗಿದ್ದು ಪ್ರಕರಣದ ವಿಚಾರಣೆಯು ನ್ಯಾಯಾಲಯದಲ್ಲಿ ಬಾಕಿ ಇದ್ದುದರಿಂದ 
ಇಲಾಖಾ ಶಿಸ್ತು ವ್ಯವಹರಣೆಗಳು ಮತ್ತು ನ್ಯಾಯಾಂಗ ವ್ಯವಹರಣೆಗಳು ಬೇರೆ ಬೇರೆಯಾಗಿರುವುದರಿಂದ ಮತ್ತು ಸರ್ಕಾರಿ ನೌಕರನು ಕ್ರಿಮಿನಲ್ ಆರೋಪದ 
ಮೇಲೆ ತಪ್ಪಿತಸ್ಥನೆಂದು ತೀರ್ಪು ನೀಡಿದ ಸಂದರ್ಭದಲ್ಲಿ ಅಂತಹ ನಿರ್ಣಯವು ಸಂವಿಧಾನದ 311( 2) ಮತ್ತು 309ನೇ ಅನುಚ್ಛೇದದಡಿ ನಡೆಸುವ ಇಲಾಖಾ 
ವಿಚಾರಣೆಯಲ್ಲಿನ ತೀರ್ಮಾನಕ್ಕೆ ಸಮನಾದುದು ಎಂದು ತೀರ್ಮಾನಿಸಿ ಕ. ನಾನೇ ( ಸಿಸಿಎ) 1957ರ ನಿಯಮ 14 (1) ರಡಿಯಲ್ಲಿನ ಅಧಿಕಾರವನ್ನು ಚಲಾಯಿಸಿ 
ನ್ಯಾಯಾಲಯದ ತೀರ್ಮಾನ ಪ್ರಕರಣದ ವಿಷಯಗಳು ಸಂದರ್ಭ ಸನ್ನಿವೇಶಗಳು ಮತ್ತು ಆತನು ತಪ್ಪಿತಸ್ಥನೆಂಬ ತೀರ್ಪಿಗೆ ಕಾರಣವಾದ ನಡತೆಯ ಆಧಾರದ 
ಮೇಲೆ ಕ. ನಾ . ಸೇ ( ಸಿಸಿಎ) 1957ರ ನಿಯಮ 8 ರಡಿ ದಂಡನೆಯನ್ನು ವಿಧಿಸಲು ಅವಕಾಶವಿರುವ ಹಿನ್ನೆಲೆಯಲ್ಲಿ ವಿಚಾರಣಾಧಿಕಾರಿಯವರು ಸಲ್ಲಿಸಿರುವ 
ವಿಚಾರಣಾ ವರದಿಯನ್ನು ಅಂಗೀಕರಿಸಿದ ಸರ್ಕಾರವು ಮೇಲೆ ಓದಲಾದ 07ರ ಸರ್ಕಾರದ ಆದೇಶದನ್ವಯ ಶ್ರೀ ಟಿ. ಅಶೋಕ್ ಪ್ರಸ್ತುತ ಸರ್ಕಾರದ ಉಪ 
ಕಾರ್ಯದರ್ಶಿ ಮತ್ತು ಶ್ರೀ ಎಂ .ದೇವರಾಜು ಶಾಖಾಧಿಕಾರಿ ಇವರುಗಳ ವಿರುದ್ಧದ ಆರೋಪಗಳಿಂದ ದೋಷಮುಕ್ತಗೊಳಿಸಿ ಆದೇಶಿಸಲಾಗಿರುತ್ತದೆ. 

- ಶ್ರೀ ಎಂ . ದೇವರಾಜು ಇವರ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆ ಇತ್ಯರ್ಥವಾದ ನಂತರ ಇವರ ಅಮಾನತ್ತಿನ ಅವಧಿಯ ಬಗ್ಗೆ ಅಂತಿಮ 
ತೀರ್ಮಾನ ತೆಗೆದುಕೊಳ್ಳಲು ನಿರ್ಧರಿಸಿದ ಸರ್ಕಾರವು ಇದೇ ಪ್ರಕರಣಕ್ಕೆ ಸಂಬಂಧಿಸಿದ ಶ್ರೀ ಟಿ. ಅಶೋಕ್ ಪ್ರಸ್ತುತ ಸರ್ಕಾರದ ಉಪ ಕಾರ್ಯದರ್ಶಿ ಇವರು 
ಅಮಾನತ್ತಿನಲ್ಲಿದ್ದ ದಿನಾಂಕ: 29 - 04 - 2008 ರಿಂದ ದಿನಾಂಕ 17 - 03 -2009ರ ಅವಧಿಯನ್ನು 1957ರ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 100 ರನ್ವಯ ಕರ್ತವ್ಯದ ಅವಧಿ " ಎಂದು ಪರಿಗಣಿಸಿ ಆದೇಶಿಸಲು ನಿರ್ಧರಿಸಿದ್ದರಿಂದ ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 06 ಸೇವಿ2008 ಬೆಂಗಳೂರು, ದಿನಾಂಕ: 19 - 03 - 2014 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೨, ೨೦೧೪ 


೭೯೯ 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ವಿವರಣೆಗಳ ಹಿನ್ನೆಲೆಯಲ್ಲಿ ಶ್ರೀ ಟಿ. ಅಶೋಕ್ ಪ್ರಸ್ತುತ ಸರ್ಕಾರದ ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ 
(ಭೂಮಿ) ಇವರು ಈ ಹಿಂದೆ ಆರ್ಥಿಕ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿದ್ದಾರೆನ್ನಲಾಗಿದ್ದ 
ಆರೋಪಗಳಿಂದ ಇವರನ್ನು ದೋಷಮುಕ್ತಗೊಳಿಸಿ ಆದೇಶಿಸಿರುವುದರಿಂದ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀ ಟಿ . ಅಶೋಕ್ ಪ್ರಸ್ತುತ ಸರ್ಕಾರದ ಉಪ 
ಕಾರ್ಯದರ್ಶಿ ಇವರು ಅಮಾನತ್ತಿನಲ್ಲಿದ್ದ ದಿನಾಂಕ: 29 -04 - 2008 ರಿಂದ ದಿನಾಂಕ: 17 - 03 - 2009ರ ಅವಧಿಯನ್ನು 1957ರ ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿಗಳ ನಿಯಮ 100 ರನ್ವಯ ಕರ್ತವ್ಯದ ಅವಧಿ " ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ, 
P . R . 409 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -6) 


ಒಳಾಡಳಿತ ಸಚಿವಾಲಯ 
ವಿಷಯ : " ದ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ ಆಕ್ಟ್ - 2003" ಮತ್ತು "ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ (ನಿಷೇಧ 

ಮತ್ತು ಮಾರಾಟ ನಿರ್ಬಂಧ) ನಿಬಂಧನೆಗಳು -2011 " ರಡಿ ದಾಖಲಿಸುವ ಪ್ರಕರಣಗಳು ಮತ್ತು ವಿಧಿಸಲಾಗುವ ದಂಡನೆಯ 

ಅಂಕಿಅಂಶಗಳ ಕ್ರೋಢೀಕೃತ ಮಾಹಿತಿಯನ್ನು ಸಂಗ್ರಹಿಸಲು ನೋಡಲ್ ಅಧಿಕಾರಿಯನ್ನು ನೇಮಿಸುವ ಕುರಿತು. 
ಓದಲಾಗಿದೆ : 

1. ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 156 ಸಿಜಿಇ 2012, ಬೆಂಗಳೂರು, ದಿನಾಂಕ : 04 - 07 - 2013. 

2 . ಸರ್ಕಾರದ ಸುತ್ತೋಲೆಸಂಖ್ಯೆ : ಒಣ 35 ಪಿಸಿಬಿ 2013 , ಬೆಂಗಳೂರು, ದಿನಾಂಕ : 16 - 09 - 2013. 
ಪ್ರಸ್ತಾವನೆ : 

ಮೇಲೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ COTPA - 2003ರ ಕಾಯ್ದೆಯಡಿ ಸರ್ಕಾರಕ್ಕೆ ಸಲ್ಲಿಸುತ್ತಿರುವ ಮಾಸಿಕ ವರದಿಯಲ್ಲಿ ಗುಟ್ಕಾ 
ಮತ್ತು ಪಾನ್ ಮಸಾಲ ಪದಾರ್ಥಗಳ ನಿಷೇಧ ಕುರಿತು ತೆಗೆದುಕೊಂಡ ಕ್ರಮವನ್ನು ಸಹ ಅಂದರೆ , ಗುಟ್ಕಾ ತಯಾರಿಕಾ ಘಟಕ ಮತ್ತು ಮಾರಾಟ ಅಂಗಡಿಗಳ 
ಮೇಲೆ ನಡೆಸಿದ ದಾಳಿಯ ಪ್ರಕರಣಗಳ ಸಂಖ್ಯೆ, ಸಂಗ್ರಹಿಸಿದ ದಂಡ ಹಾಗೂ ವಶಪಡಿಸಿಕೊಳ್ಳಲಾದ ಪದಾರ್ಥಗಳ ವಿವರವನ್ನೊಳಗೊಂಡ ಮಾಹಿತಿಯನ್ನು 
ನಿಗದಿತ ನಮೂನೆಯಲ್ಲಿ ಅಳವಡಿಸಿ ಪ್ರಧಾನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ 
ಮತ್ತು ಪೊಲೀಸ್ ಮಹಾ ನಿರ್ದೇಶಕರು ಇವರುಗಳಿಗೆ ಕಾಲಕಾಲಕ್ಕೆ ಸಲ್ಲಿಸಲು ಸೂಚಿಸಲಾಗಿರುತ್ತದೆ. 
ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಸುತ್ತೋಲೆಯಲ್ಲಿ ಪ್ರತಿ ಮಾಹೆ ನಡೆಯುವ ಮಾಸಿಕ ಅಪರಾಧ ಸಭೆಯಲ್ಲಿ COTPA - 2003ರ 

ಗುಟ್ಕಾ ಮತ್ತು ಪಾನ್ ಮಸಾಲ ಪದಾರ್ಥಗಳ ನಿಷೇಧ ಕಾಯ್ದೆಯನ್ನು ಸಹ ಕೂಡಲೇ ಜಾರಿಗೊಳಿಸಿ ಪರಿಶೀಲಿಸುವಂತೆ 
ಹಾಗೂ COTPA - 2003ರ ಅಂಕಿ ಅಂಶಗಳಂತೆಯೇ ಗುಟ್ಕಾ ನಿಷೇಧ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳ ಅಂಕಿ ಅಂಶಗಳನ್ನೂ ಸಹ ಒಳಾಡಳಿತ 
ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ , ನಗರಾಭಿವೃದ್ಧಿ ಇಲಾಖೆ ಮತ್ತು ರಾಜ್ಯ ಅಪರಾಧ ದಾಖಲಾತಿ ವಿಭಾಗ, ಬೆಂಗಳೂರು ಇವರಿಗೆ 
ನಿಗದಿತ ನಮೂನೆಯಲ್ಲಿ ಪ್ರತಿ ಮಾಹೆಯೂ ತಪ್ಪದೇ ಕಳುಹಿಸುವಂತೆ ಸೂಚಿಸಲಾಗಿರುತ್ತದೆ. 

COTPA- 2003ರ ಕಾಯ್ದೆಯಡಿ ಸಂಗ್ರಹಿಸಲಾಗುವ ಅಂಕಿ ಅಂಶಗಳು ಮತ್ತು ಗುಟ್ಕಾ ಮತ್ತು ಪಾನ್ ಮಸಾಲ ಪದಾರ್ಥಗಳ ನಿಷೇಧ 
ಕಾಯ್ದೆಯಡಿ ಸಂಗ್ರಹಿಸಲಾಗುವ ಅಂಕಿ ಅಂಶಗಳ ಮಾಹಿತಿಯನ್ನು ರಾಜ್ಯಾದ್ಯಾಂತ ಸಂಬಂಧಿಸಿದವರಿಂದ ಪಡೆದು ಕ್ರೋಢೀಕೃತ ಮಾಹಿತಿಯನ್ನು ಸಂಗ್ರಹಿಸುವ 
ಅವಶ್ಯಕತೆ ಇರುತ್ತದೆ ಮತ್ತು ಅದನ್ನು ಒಳಾಡಳಿತ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕಾಗಿರುತ್ತದೆ. 
ಆದ್ದರಿಂದ ಕ್ರೋಢೀಕೃತ ಜಿಲ್ಲಾವಾರು ಮಾಹಿತಿಯನ್ನು ಸಂಗ್ರಹಿಸಿ ಕಾಲಕಾಲಕ್ಕೆ ಸರ್ಕಾರಕ್ಕೆ ಒದಗಿಸಲು ನೋಡಲ್ ಅಧಿಕಾರಿಯ ಅವಶ್ಯಕತೆ ಇರುತ್ತದೆ. 
ಮೇಲಿನ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 36 ಪಿಸಿಬಿ 2013, ಬೆಂಗಳೂರು, ದಿನಾಂಕ: 08 - 04 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ " ದ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ ಆಕ್ಟ್ - 2003" ( COTPA -2003) 
ಮತ್ತು "ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ (ನಿಷೇಧ ಮತ್ತು ಮಾರಾಟ ನಿರ್ಬಂಧ) ನಿಬಂಧನೆಗಳು - 2011 ರಡಿ ದಾಖಲಿಸುವ ಪ್ರಕರಣಗಳು ಮತ್ತು 
ವಿಧಿಸಲಾಗುವ ದಂಡನೆಯ ಅಂಕಿ ಅಂಶಗಳ ಕ್ರೋಢೀಕೃತ ಮಾಹಿತಿ ಸಂಗ್ರಹಿಸಲು ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು ( ಅಪರಾಧಗಳು ಮತ್ತು 
ತಾಂತ್ರಿಕ ಸೇವೆಗಳು ), ನೃಪತುಂಗ ರಸ್ತೆ , ಬೆಂಗಳೂರು ಇವರನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

ಇವರು COTPA - 2003ರಡಿ ಮತ್ತು " ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ (ನಿಷೇಧ ಮತ್ತು ಮಾರಾಟ ನಿರ್ಬಂಧ) ನಿಬಂಧನೆಗಳು - 2011ರಡಿ 
ದಾಖಲಿಸುವ ಎಲ್ಲಾ ಪ್ರಕರಣಗಳು ಹಾಗೂ ದಂಡನೆಗಳ ವಿವರಗಳನ್ನು ರಾಜ್ಯದ ಎಲ್ಲಾ ಘಟಕಾಧಿಕಾರಿಗಳಿಂದ ಪಡೆದು ಕ್ರೋಢೀಕೃತ ವರದಿಯನ್ನು ಪ್ರತಿ 
ಮಾಹೆಯ 10ನೇ ತಾರೀಖುನೊಳಗೆ ಹಿಂದಿನ ತಿಂಗಳ ವಿವರಗಳನ್ನು ಒಳಾಡಳಿತ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ 
ನಗರಾಭಿವೃದ್ಧಿ ಇಲಾಖೆಗಳಿಗೆ ಕಳುಹಿಸುವಂತೆ ಸೂಚಿಸಲಾಗಿದೆ. 

ಈ ಬಗ್ಗೆ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರು ತಮ್ಮ ಅಧೀನಾಧಿಕಾರಿಗಳಿಗೆ ಸೂಕ್ತ 
ಆದೇಶ/ನಿರ್ದೇಶನ ನೀಡುವಂತೆ ತಿಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 
P . R . 390 
Sc- 200 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 
ಒಳಾಡಳಿತ ಇಲಾಖೆ, ( ಅಪರಾಧಗಳು ). 


esoo ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 

ಭಾಗ ೧ 
* ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀಮತಿ ಎಸ್. ಪಾರ್ವತಮ್ಮ , ಮಪಿಎಸ್‌ಐ , ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಶಿರಾ ಪೊಲೀಸ್ ಠಾಣೆ, 

ತುಮಕೂರು ಜಿಲ್ಲೆ ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ತುಮಕೂರು ಜಿಲ್ಲೆ ಇವರ ಆದೇಶ ಸಂಖ್ಯೆ : ಸಿಬ್ಬಂದಿ 

(4) ಪ /103/2011 ( ಓ . ಬಿ. ಸಂ . 535 /2011 ) ದಿನಾಂಕ : 30 - 11 - 2011. 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಕೇಂದ್ರ ವಲಯ , ಇವರ ಆದೇಶ ಸಂಖ್ಯೆ : 

ಅಪೀಲು/ 45 / ಶಿಕ್ಷೆ/ 2012 ( ಓ. ಬಿ. ಸಂಖ್ಯೆ : 97 /2012 -13 ) ದಿನಾಂಕ : 12 -10 -2012 . 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 23 - 07 -2013. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು 

( 2 ) 33 /2013 -14, ದಿನಾಂಕ : 11 - 03 - 2014, 
ಪ್ರಸ್ತಾವನೆ : 

ಶ್ರೀಮತಿ ಎಸ್. ಪಾರ್ವತಮ್ಮ ಮಪಿಎಸ್‌ಐ, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ , ಶಿರಾ ಪೊಲೀಸ್ ಠಾಣೆ, ತುಮಕೂರು ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಈ ಹಿಂದೆ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಕರ್ತವ್ಯದಲ್ಲಿ ನಿರ್ಲಕ್ಷತೆ 
ಹಾಗೂ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿರುವ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 
1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

"ನೀವು ಗೌರವಾನ್ವಿತ ತಾಲ್ಲೂಕು ದಂಡಾಧಿಕಾರಿಯವರ ನ್ಯಾಯಾಲಯದಿಂದ 5 ಬಾರಿ ಬಂದ ನೋಟೀಸ್ ಮತ್ತು ವಾರೆಂಟ್‌ಗಳನ್ನು 
ಪ್ರಕರಣದ ಪ್ರತಿವಾದಿಗಳಿಗೆ ಜಾರಿ ಮಾಡಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರು ಪಡಿಸದೇ ವಿಫಲರಾಗಿ ಕರ್ತವ್ಯ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ತೋರಿರುವುದೂ ಅಲ್ಲದೇ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿರುತ್ತೀರಿ" 

ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, 
ತುಮಕೂರು ಜಿಲ್ಲೆ ಇವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 30 - 11- 2011ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವಾರ್ಷಿಕ ವೇತನ ಬಡ್ತಿಗೆ ಧಕ್ಕೆಯಾಗದಂತೆ 03 (ಮೂರು) ತಿಂಗಳ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿದೆ. 

- ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಕೇಂದ್ರ ವಲಯ, 
ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ : 12 - 10 -2012ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಪರಿಷ್ಕರಣ ಮೇಲ್ಮನವಿಯನ್ನು ಪುರಸ್ಕರಿಸಲು ಯಾವುದೇ ಸಮರ್ಥನೆಗಳು ಇರದ ಕಾರಣ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 103 ಪೊಸಿಅ 2013 , ಬೆಂಗಳೂರು, ದಿನಾಂಕ : 26 - 04 - 2014 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಎಸ್. ಪಾರ್ವತಮ್ಮ , ಮಪಿಎಸ್‌ಐ, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ , ಶಿರಾ ಪೊಲೀಸ್ ಠಾಣೆ, 
ತುಮಕೂರು ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ದೇವೇಂದ್ರಪ್ಪ ಕಟ್ಟಿಮನಿ 
P . R . 391 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಬಿ). 

ಒಳಾಡಳಿತ ಸಚಿವಾಲಯ 
ವಿಷಯ : ಸಿಟಿ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಇಲ್ಲಿ ವಕೀಲರು, ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪೋಲಿಸ್ ನಡುವೆ ನಡೆದ ಘರ್ಷಣೆ 

ಕುರಿತು ನ್ಯಾ . ಮೂ . ಶ್ರೀ ಆರ್.ಜಿ. ವೈದ್ಯನಾಥ ವಿಚಾರಣಾ ಆಯೋಗದ ಮುಂದೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಶ್ರೀ ಜಿ.ಕೆ. 

ಬೇಕಲ್, ವಕೀಲರು (ನಿವೃತ್ತ ಉಪ ಪೊಲೀಸ್ ಆಯುಕ್ತರು), ಬೆಂಗಳೂರು ಇವರಿಗೆ ಸಂಭಾವನೆ ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಹೆಚ್‌ಡಿ 4 ಪಿಸಿಇ 2012 , ದಿನಾಂಕ : 09 -03- 2012 . 

2. ದಿನಾಂಕ : 13 - 08 -2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಹೆಚ್‌ಡಿ 11 ಪಿಸಿಇ 2012 . 
3. ಶ್ರೀ ಜಿ.ಕೆ. ಬೇಕಲ್, ವಕೀಲರು, ನಿವೃತ್ತ ಉಪ ಪೊಲೀಸ್ ಆಯುಕ್ತರು, ಬೆಂಗಳೂರು ಇವರ ಮನವಿ ದಿನಾಂಕ : 29 -03 -2014 . 
4. ಮಹಾಲೇಖಪಾಲರ ಕಛೇರಿ ಪತ್ರ ಸಂ . : Pr. AG ( G & SSA )/ 13-14/CASS -1/ A10/145, ದಿನಾಂಕ : 21/22 -10 - 2013. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


೮೦೧ 


ಪ್ರಸ್ತಾವನೆ : 

ದಿನಾಂಕ : 02 - 03 - 2012ರಂದು ಬೆಂಗಳೂರು ನಗರದ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ವಕೀಲರು, ಮಾಧ್ಯಮ ಪ್ರತಿನಿಧಿಗಳು ಮತ್ತು 
ಪೊಲೀಸ್ ನಡುವೆ ನಡೆದ ಘಟನೆಯ ಕುರಿತು ಕೂಲಂಕಷವಾಗಿ ತನಿಖೆ ನಡೆಸಲು ನ್ಯಾಯಮೂರ್ತಿ ಶ್ರೀ ಆರ್. ಜಿ. ವೈದ್ಯನಾಥ ಆಯೋಗವನ್ನು ಮೇಲೆ 
ಓದಲಾದ (1) ರ ಆದೇಶದಲ್ಲಿ ನೇಮಿಸಲಾಗಿದೆ. 
- ಶ್ರೀ ಜಿ.ಕೆ. ಬೇಕಲ್, ವಕೀಲರು (ನಿವೃತ್ತ ಉಪ ಪೊಲೀಸ್ ಆಯುಕ್ತರು), ಬೆಂಗಳೂರು ಅವರನ್ನು ನ್ಯಾಯಮೂರ್ತಿ ಶ್ರೀ ಆರ್. ಜಿ. ವೈದ್ಯನಾಥ 
ವಿಚಾರಣಾ ಆಯೋಗದ ಮುಂದೆ ಸರ್ಕಾರದ ಪರವಾಗಿ ವಾದಿಸಲು ಮೇಲೆ ಓದಲಾದ ( 2) ರ ಆದೇಶದಲ್ಲಿ ನೇಮಕ ಮಾಡಲಾಗಿದೆ. 

ಶ್ರೀ ಜಿ .ಕೆ . ಬೇಕಲ್, ವಕೀಲರು ಬೆಂಗಳೂರು ಇವರು ಸರ್ಕಾರದ ಪರವಾಗಿ ಮಾರ್ಚ್ ತಿಂಗಳಲ್ಲಿ, ದಿನಾಂಕ : 14 - 03 - 2014 , 
15 - 03 - 2014, 18 - 03 - 2014 , 19 - 03 - 2014, 28 - 03 - 2014 & 29 - 03 - 2014 06 ಮಹತ್ವದ ದಿನಗಳು ವಾದಿಸಿದ ಸಲುವಾಗಿ ಸಂಭಾವನೆಯಾಗಿ ಒಟ್ಟು 
ರೂ . 60,000 / - (ರೂಪಾಯಿ ಅರವತ್ತು ಸಾವಿರಗಳು ಮಾತ್ರ) ಗಳ ಮೊತ್ತವನ್ನು ಮಂಜೂರು ಮಾಡುವಂತೆ ಮೇಲೆ ಓದಲಾದ ( 3) ರ ಪತ್ರದಲ್ಲಿ 
ಕೋರಿರುತ್ತಾರೆ. 

ಮೇಲೆ ಓದಲಾದ ಉಲ್ಲೇಖಿತ ( 4) ರ ಮಹಾಲೇಖಪಾಲರ ಪತ್ರದಲ್ಲಿ ಸರ್ಕಾರಿ ವಕೀಲರಿಗೆ ನೀಡುವ ಸಂಭಾವನೆಯಲ್ಲಿ ಶೇಕಡ 1ರ ಮೊತ್ತವನ್ನು 
ಟಿ . ಡಿ.ಎಸ್. ಆಗಿ ಕಡಿತಗೊಳಿಸಬೇಕೆಂದು ಸೂಚಿಸಿರುತ್ತಾರೆ . 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 11 ಪಿಸಿಇ 2012 , ಬೆಂಗಳೂರು, ದಿನಾಂಕ : 23 - 04 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಜಿ.ಕೆ. ಬೇಕಲ್, ವಕೀಲರು (ನಿವೃತ್ತ ಉಪ ಪೊಲೀಸ್ ಆಯುಕ್ತರು), ಬೆಂಗಳೂರು 
ಇವರಿಗೆ ಈ ಕೆಳಕಂಡಂತೆ ಸಂಭಾವನೆಯನ್ನು ಮಂಜೂರು ಮಾಡಲಾಗಿದೆ. 


ಕ್ರಮ 
ಸಂಖ್ಯೆ 


ಸಂಭಾವನೆಯ ವಿವರ 


ಮೊತ್ತ ರೂ . 


60, 000. 00 


Effective hearing (6 days) dated : 14 -03- 2014 , 15- 03- 2014 , 18- 03- 2014, 
19-03-2014, 28- 03- 2014 & 29-03-2014 @ Rs. 10,000 /- per day. 
ಒಟ್ಟು ಮೊತ್ತ ( ಅರವತ್ತು ಸಾವಿರ ಮಾತ್ರ) 


60, 000. 00 


ಮಹಾಲೇಖಪಾಲರು, ಕರ್ನಾಟಕ ಇವರ ಸೂಚನೆಯ ಶ್ರೀ ಜಿ.ಕೆ. ಬೇಕಲ್‌ರವರಿಗೆ ಸಂಭಾವನೆಯ ಮೊತ್ತದ ರೂ . 60,000/ - ಗಳ ಮೊತ್ತಕ್ಕೆ 
ಶೇಕಡ 1ರಷ್ಟು ಟಿ. ಡಿ.ಎಸ್. ಹಣವನ್ನು ಕಡಿತಗೊಳಿಸಿ ಅಂದರೆ ರೂ . 600/- (ರೂಪಾಯಿ ಆರು ನೂರು ಮಾತ್ರ) ಗಳನ್ನು " Head of Account-0021 
taxes on Income ಗೆ ಪಾವತಿಸಲು ತಿಳಿಸಲಾಗಿದೆ. ಬಾಕಿ ಹಣ ರೂ . 59 ,400 / - (ರೂಪಾಯಿ ಐವತ್ತೊಂಬತ್ತು ಸಾವಿರದ ನಾಲ್ಕುನೂರು ಮಾತ್ರ) ಗಳನ್ನು 
ಮಂಜೂರು ಮಾಡಲಾಗಿದೆ. 

1. ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ "2070 - 00 - 105 - 0 - 02 - 059 ವಿಶೇಷ ತನಿಖಾ ಆಯೋಗಗಳು " ಅಡಿಯಲ್ಲಿ ಭರಿಸತಕ್ಕದ್ದು , ಸದರಿ ಲೆಕ್ಕ 

ಶೀರ್ಷಿಕೆಯಡಿಯಲ್ಲಿ ಬಿಡುಗಡೆಯಾದ ಹಣವನ್ನು ಹಿಂಪಡೆದು ವಿತರಿಸಲು ಸರ್ಕಾರದ ಅಧೀನ ಕಾರ್ಯದರ್ಶಿ (ಕಾನೂನು ಮತ್ತು 

ಸುವ್ಯವಸ್ಥೆ ) , ಒಳಾಡಳಿತ ಇಲಾಖೆ ಇವರನ್ನು ಹಣ ಹಿಂಪಡೆಯುವ ಮತ್ತು ವಿತರಿಸುವ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
2 . ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ : ಆಇ 3 ಟಿಎಫ್‌ಪಿ 2011 , ದಿನಾಂಕ : 27 - 01 - 2012ರಲ್ಲಿ ಸರ್ಕಾರದ ಪ್ರಧಾನ 

ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಿದ ರೀತ್ಯಾ ಹೊರಡಿಸಲಾಗಿದೆ. 


PR . 392 
SC - 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಪಿಜಿಇಟಿ- 2014 ರ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳು 

ಸ್ಥಳೀಯ ಅಭ್ಯರ್ಥಿ ಪ್ರಮಾಣಪತ್ರವನ್ನು ಸಲ್ಲಿಸಲು ಅವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ : ದಿನಾಂಕ : 15 -04 - 2014 ರಂದು ಪಿಜಿಇಟಿ ಆಯ್ಕೆ ಸಮಿತಿ ಅಧ್ಯಕ್ಷರು ಹಾಗೂ ಇನ್ನಿತರೆ 07 ಮಂದಿ ಸದಸ್ಯರ 

ಸಮ್ಮುಖದಲ್ಲಿ ನಡೆದ ಸಭಾ ನಡವಳಿಗಳು 
ಪ್ರಸ್ತಾವನೆ : 

ಮೇಲೆ ಓದಲಾದ ನಡವಳಿಗಳನ್ವಯ The Karnataka Education Institutions ( Regulations of admission in the Hyderabad- Karnataka 
region) order , 2013 ಹಾಗೂ The Karnataka Private Unaided Educational Institutions ( Regulations of admission in the Hyderabad 
Karnataka region) order, 2013 ರನ್ವಯ ಸಂವಿಧಾನದ ಅನುಚ್ಛೇದ 371 ( ಜೆ) ರಡಿ ಹೈದರಾಬಾದ್- ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳಿಗೆ 


೮೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


ಭಾಗ ೧ 


ಮೀಸಲಾತಿಯನ್ನು ನಿಗದಿಪಡಿಸಲಾಗಿದ್ದು , ಅದರಂತೆ ಕೆಲವು ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣಪತ್ರವನ್ನು ಪಡೆದು ದಾಖಲಾತಿ ಪರಿಶೀಲನೆಯ 
ಸಮಯದಲ್ಲಿ ಸಲ್ಲಿಸಿದ್ದು, ಬಹುತೇಕ ವಿದ್ಯಾರ್ಥಿಗಳು ಜಾಗೃತಿ ಕೊರತೆಯಿಂದಾಗಿ ಪ್ರಮಾಣಪತ್ರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ಅಭಿಪ್ರಾಯ ವ್ಯಕ್ತವಾಗಿರುತ್ತದೆ . 

ಮುಂದುವರಿದು, 371ಜೆ ಹೊಸ ನಿಯಮವಾಗಿದ್ದು, ಈ ನಿಯಮದ ಬಗ್ಗೆ ಸಾರ್ವಜನಿಕರಲ್ಲಿ ವ್ಯಾಪಕ ಪ್ರಚಾರ ದೊರೆತಿರುವುದಿಲ್ಲವಾದ್ದರಿಂದ 
ಬಹಳಷ್ಟು ಅಭ್ಯರ್ಥಿಗಳು ಪ್ರಮಾಣ ಪತ್ರವನ್ನು ಪಡೆದಿರುವುದಿಲ್ಲ. ಅಲ್ಲದೇ ಪ್ರಮಾಣಪತ್ರವನ್ನು ಜಾರಿ ಮಾಡುವ ಪ್ರಾಧಿಕಾರವಾದ ಕಂದಾಯ ಇಲಾಖೆಯು 
ಚುನಾವಣಾ ಕಾರ್ಯದಲ್ಲಿ ಕಾರ್ಯನಿರತವಾಗಿದ್ದರಿಂದ ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣಪತ್ರವನ್ನು ಪಡೆಯುವುದು ಸಹ ಕಷ್ಟವಾಗಿರುತ್ತದೆಂದು ವೈದ್ಯಕೀಯ 
ಶಿಕ್ಷಣ ನಿರ್ದೇಶಕರು ತಿಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನು ನೀಡದಿದ್ದ ಪಕ್ಷದಲ್ಲಿ 
ಬಹಳಷ್ಟು ಅಭ್ಯರ್ಥಿಗಳು ಕಾನೂನಿನ ಪ್ರಕಾರ ಪಡೆಯಬೇಕಾದ 371( ಜೆ ) ರಡಿ ಮೀಸಲಾತಿ ಪಡೆಯಲು ಸಾಧ್ಯವಾಗದೇ ಸಮಸ್ಯೆಯುಂಟಾಗುವುದರಿಂದ ಈ 
ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡೆಯುವಂತೆ ಪಿಜಿಇಟಿ ಆಯ್ಕೆ ಸಮಿತಿಯ ಅಧ್ಯಕ್ಷರು ಸಲಹೆ ನೀಡಿರುತ್ತಾರೆ. 

ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ, ಪಿಜಿಇಟಿ- 2014ರ ಪ್ರವೇಶಾತಿಯಲ್ಲಿ ಸಂವಿಧಾನದ 
ಅನುಚ್ಛೇದ 371( ಜೆ ) ರಡಿ ಹೈದರಾಬಾದ್- ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಲಾಗಿರುವ ಮೀಸಲಾತಿಯನ್ನು ಪಡೆಯುವ ಸಲುವಾಗಿ 
ಪ್ರಮಾಣಪತ್ರಗಳನ್ನು ಸಲ್ಲಿಸುವ ಅವಧಿಯನ್ನು ಮೇ 03, 2014 ರವರೆಗೆ ವಿಸ್ತರಿಸಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 139 ಆರ್‌ಜಿಯು 2014, ಬೆಂಗಳೂರು, ದಿನಾಂಕ : 21 - 04 - 2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪಿಜಿಇಟಿ- 2014 ರ ಪ್ರವೇಶಾತಿಯಲ್ಲಿ ಸಂವಿಧಾನದ ಅನುಚ್ಛೇದ 371( ಜೆ) ರಡಿ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಲಾಗಿರುವ ಮೀಸಲಾತಿಯನ್ನು ಪಡೆಯುವ ಸಲುವಾಗಿ ಸ್ಥಳೀಯ ಅಭ್ಯರ್ಥಿ 
ಪ್ರಮಾಣಪತ್ರಗಳನ್ನು ಸಲ್ಲಿಸುವ ಅವಧಿಯನ್ನು ಮೇ 03, 2014 ರವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ನಾಗರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 ( ಪ), 
PR. 393 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ). 
ಇಂಧನ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಇಎನ್ 30 ವಿಎಸ್ಸಿ 2014, ಬೆಂಗಳೂರು, ದಿನಾಂಕ : 22 - 03 - 2014 , 
ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 40 ಪಿಎಸ್ಆರ್ 2013 ( ಭಾಗ - 1) ದಿನಾಂಕ : 30 -10 - 2013ಕ್ಕೆ ಹೊಂದಿಕೊಂಡಿರುವ 
ಅನುಬಂಧ - 1ರ ಕಂಡಿಕೆ 1.4.2 ರ ಪ್ರತಿ ಪಂಪ್‌ಸೆಟ್‌ಗೆ ಆಗುವ ವೆಚ್ಚ ಮತ್ತು ಇಂಧನ ಉಳಿತಾಯದ ವಿವರದ ಅಡಿಯಲ್ಲಿ ನಮೂದಿಸಿರುವ ಪಟ್ಟಿಯ 
ಎರಡನೇ ಸಾಲಿನಲ್ಲಿ 

" MNRE ಪ್ರಕಾರ ಪ್ರತಿ ಸ್ಥಾವರಕ್ಕೆ ತಗಲುವ ಅಂದಾಜು ವೆಚ್ಚ ( ಬ್ಯಾಟರಿಯನ್ನೊಳಗೊಂಡು) ರೂ . ಗಳಲ್ಲಿ " 
ಎಂಬುದರ ಬದಲಾಗಿ 

"MNRE ಪ್ರಕಾರ ಪ್ರತಿ ಸ್ಥಾವರಕ್ಕೆ ತಗಲುವ ಅಂದಾಜು ವೆಚ್ಚ ( ಬ್ಯಾಟರಿ ರಹಿತ) ರೂ .ಗಳಲ್ಲಿ" ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಉಳಿದಂತೆ ಸದರಿ ಆದೇಶ ಮತ್ತು ಅನುಬಂಧದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 
PR. 394 

ಎ . ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 

ENERGY SECRETARIAT 
Sub : Issue of directions under Section 11 of Electricity Act 2003 to the Generators in the State for Supply of 

energy to the State subject to determination of final tariff by Hon ble Karnataka Electricity Regulatory 

Commission (KERC ). 
PREAMBLE : 

1 . The State is facing power shortage. There is a deficit between demand and supply in the State. Owing to steep increase over 

the years in the demand for power supply , the daily consumption of energy has also increased . 
2 . The electricity demand of the Karnataka State is met by Karnataka Power Corporation Limited (KPCL) s hydel and thermal 

generation sources, CGS allocation , NCE sources, short term and medium term purchases through Competitive Bid Route . 
The State demand reaches its maximum during the month of January to May due to schools and colleges examinations 

and hot summer. 
3 . The status of availability from various sources and impediments faced currently in maintaining the availability are as follows: i) 
a) State daily Average power consumption is 189.14MU in February -14 and 178 .62 MU in March -14 (up to 19th). 

The Maximum energy recorded is 195 .11MU in February -14 (14 .03. 2014 ) and 192 .66MU in March 2014 (upto 19th ) 
(19 .03. 2014). The Minimum energy recorded in February - 2014 is 175, 74MU (02 .02 . 2014) and in March -2014 ( up to 19th). 
is 151. 66 MU. (09th Mar). 


b) 


227 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


esoa 


C) Maximum Peak Demand reached 9223MW during February -14 ( 13.02.14) and 8743 MW during March - 14 (upto 19th ) 

( 14 .03. 14 ). 
d ) The average State generation from KPCL sources for the month of February - 14 is 95 .9MU and for the month of March - 14 

(upto 19th) is 88. 08MU . 
Major Hydro Reservoir availability at presert is 46 .22 % & this amounts to 4016 MU (which includes 5 % carry over) as on 
20 .03. 2014 by which 34 .76MU per day can be generated till the end of present water year considering 5 % carry over and 
reservoir capacity at Sharavathi is 37 .53 % , at Supa reservoir is 59 .79 % and at Mani reservoir is 42 .81 % . 
The average generation received from State thermal units (Raichur Thermal Power Station ( RTPS ) & Bellary Thermal 
Power Station (BTPS) is 49.1 MU per day and from the central generating stations is 43. 1MU per day during March - 14 

(upto 19th ). 
g) Average infirm power of wind energy injection for the month of March - 14 (upto 19th ) is around 3.5MU per day and during 

peak hours the wind generation is between 200 to 400MW . The average infirm power of wind energy received during Apr 

13 is 7MU , May - 13 is 13MU and June - 13 is 24MU . 
h ) Comparative statement showing the power supply position during present year and previous year is as follows : 
2013 

2014 
Actual Met Availability 

Actual Met 
Month 

Energy per Peak demand Energy in MU Peak deman in Energy in MU | Peak demand 
day in MU in MW 

per day 

MW per day 

in MW 
January 

166 .85 8458 

181. 21 

9055 


February 


170 . 16 


8761 


189. 14 


9223 


169.82 


8096 


178 .62 


8743 


March 
(upto 19th ) 
March 
(20th to 31st) 


169. 82 


8096 


188 


8457 


April 


164.62 


8103 


184 


8589 


May 


7908 


8362 


155 . 28 
138 .67 


182 
181 


June 


7438 


7884 


i) Purchase ofpower to an extent of 450 MW from JSWEL has commenced from 1st August 2013 . Out of 1050 MW of power 

purchased from outside the state no . power is scheduled from January -2014 to April- 2014 under STOA. 
Also Power is procured on Short Term basis for the period from 01st September 2013 to 30th June 2014. The Power 
contracted for the reaming peak season are as follows . 
Month Mar- 14 Apr- 14 May- 14 

Jun - 14 
Contracted Quantum 
in MW 

503 310 272 

257 


Currently the overall combined capacity available under Medium term and Short term is around 950 MW . As per the 
Demand Availability statement furnished by SLDC , the peak deficit varies from 500MW to 1000MW from December 2013 
onwards after considering Medium term and Short term Procurement. To timely address this expected demand another 
tender was called for procurement of 500 MW + 20 % MW firm power on RTC basis for the period from 1st January 2014 to 
30th June 2014 . However except L1 bidder (quoted price Rs . 4 .85 per unit) other bidders had quoted higher rate. And till date 

L1 bidder ( offered quantum of 110MW ) is not able to supply the quantum due to non clearance of open access approval. 
ii) At present state is supplying 7hrs of 3phase power supply to all rural feeders in two batches with 4 hours in day time and 

remaining 3 hours during night. 6pm to next day 6am single phase supply is being arranged for all the rural feeders . 22 to 

24 hrs of power supply is being arranged for all urban feeders and 24hrs power supply to all Bangalore city feeders. 
iii) Since 17th March 2014 600MW Unit # 1 of UPCL was under forced outage condition and due to technical snag , there is a 

loss of generation at RTPS is 300 to 500MW and at BTPS 200 to 250MW and loss of generation from CGS units is 150MW 
(500MW Unit 5 at Ramagundam and 220MW Unit # 4 at Kaiga ), Also there is sudden fall in wind generation from 300MW to 
40MW . Further since 17th March 2014 due to sudden rise in the atmospheric temperature , there is steep rise in state 
demand . Consequent to huge loss of generation to an extent of 1400MW , the load curtailment in the state to an extent of 
800 to 900MW during peak hours and 500 MW during non -peak hours of day time is effected . However, there is no load 
curtailment during night hours between 2200hrs to 0630hrs . 


೮೦೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೨, ೨೦೧೪ 


227 


4 . 


iv) Further it is very essential to arrange continuous power supply in the evening peak hours in view of ongoing and ensuing 
annual examinations of schools & colleges (i.e ., from March to May -2014 ). 

The availability of power through Energy Exchanges is also constrained by corridor congestion . Rates are fluctuating and 
there is no guarantee that the required power can be obtained through energy exchange. Hence, the State cannot depend 
on any additional quantum of power from outside sources . 
There is remote possibility of getting any additional quantum of power from outside generators either through bidding 
process or bilateral transactions due to corridor congestion . 
In the circumstances, the endeavor of the State is that every possible source of power should be tapped in the coming 
months. To mitigate the likely power shortages and to maintain regularity and minimize inconvenience to the public is a 

matter of paramount concern in the coming months. 
7 . The State Government is of the considered opinion that the prevailing power situation in the State Warrants measures to 

protect the public interest. The State is also aware that the genuine economic interests of the generators are to be borne 

in mind in view of cost of inputs for power generation . 
8 In view of non - availability of corridor for inter- state transmission of power, the only option left is to tap the power from 

Intra - State Generators . 
From the facts indicated in the pre paras, it is evident that though all efforts have been taken to meet the peak season 
demand we are not able to gear up to the increase in demand due to corridor congestion problem in respect of short term 
and exchange procurement and also as KPCL sources and CGS units are not able to maintain the availability ensured for 

the current peak seasons . 
10 . The price per unit fixed in the previous Section 11, present short-term bid route and the energy exchange rates are as 
detailed below : 

Price per unit 
Particulars 

Remarks 
No . 

( in Rs) 
Section - 11 for the Period 

5 . 30 Fixed on the basis of price discovered under 
from Feb - 12 to May - 12 

bid route for short term procurement for that period 
Short Term Procurement 

5 . 50 Discovered through competitive Bid route 
from 01st Sept- 13 to 30th Jun- 14 
3 . Energy Exchange Rates 

5 .51 MCP for 21.03.2014 Average rate Rs 5 .23 ) 
(Maximum ) 


0 


SI. 


1 . 


In light of the above, it is appropriate to consider Rs 5 .50 per unit for the procurement of energy under Section 11 on par with 
the current Short term Procurement rate. 
11. It is pertinent to mention that, the capacity of co - generation plants with PPA are being paid at the tariff determined by 

Hon ble KERC and as per the provisions of PPA . 
12 . Under the above circumstances , in view of non -availability of corridor for inter - state transmission of power, the only 

option left is to tap the power from Intra - State generators. There are many open access generators within the State who 
are exporting power outside the State through power exchange and short term open access . Govt. of Karnataka has 
imposed Section 11 in the past years and availed power from these open access generators to ensure reliable power 

supply during summer months to overcome the power crisis in the State . 
13. Section 11 of EA 2003 provides that: 

1 . " The Appropriate Government may specify that a generating company shall , in extraordinary circumstances operate 

and maintain any generating station in accordance with the directions of that Government in the public interest. 
2. The Appropriate Commission may offset the adverse financial impact of the directions referred to in sub -section (1) on 

any generating company in such manner as it considers appropriate ". 
14 . As a matter of policy , it is in the public interest and to mitigate acute power crisis in the State, all the Generators in the 

State of Karnataka have to run their plants to full exportable capacity and pump energy to the State Grid for utilization 
within the State Grid to bridge the Demand Supply gap . Hence, this order : 

GOVERNMENT ORDER NO . EN 26 PPC 2014 , BANGALORE , DATED 26th MARCH 2014 
In the circumstances explained in the Preamble and in exercise of the powers conferred under section -11 of Electricity Act 
2003, the State Government hereby issues the following directions in the public interest with immediate effect and will be in force till 
30th June 2014 or until further orders whichever is earlier . 

All the Generators in the State of Karnataka shall operate and maintain their generating stations to maximum exportable 
capacity and shall supply all exportable electricity generated to the State Grid for utilization within the State subject to 
following conditions: 
The tentative tariff for supply of energy by the Generators under Section 11 and who do not have Power Purchase 
Agreement with Electricity Supply Companies shall be Rs. 5.50 per unit subject to determination of final tariff by Hon ble 
Karnataka Electricity Regulatory Commission (KERC). 


238 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


SSONS 


ii) Jointmeter readings shall be the basis for raising the monthly bills . 
iii) Letter of Credit (LC) willbe provided by the ESCOMs to the extent of cost of power allocated . 
iv) Rebate of 2 % shall be allowed on the bill amount if payment is made within 5 days from the date of presentation of bill or 

otherwise 1 % shall be allowed if the payments are made within 30 days . 

Due date formaking payment shall be 30 days from the date of presentation of the bill. 
vi) Surcharge at 1. 25 % per month shall be payable if the payments are made beyond due date . 
vii) The Jurisdictional Distribution Licensee shall raise the bill for the energy imported by the Generators under Section 11. 
viii) Energy pumped by Generators under Section 11 shall be allocated amongst ESCOMs as per Government Order dated 

16 .01.2014 for short term purchase allocation and is as follows: 


BESCOM 


49.640 % 


MESCOM 


8 .014 % 


HESCOM 


18 .452 % 


GESCOM 


13 . 282 % 


CESC 


10 .612 % 


Total 


100 


ix ) The Generators shall raise the bills in the above proportion to respective ESCOMs. 
b ) The above tariff is provisional and is subject to approval of Karnataka Electricity Regulatory Commission (KERC ). 
c) The above proposal shall not be applicable for the Intra -State Generators who are having valid PPA s with the Distribution 

Licensees in the State of Karnataka. 
All State Electricity Supply Companies (ESCOMs) shall submit a Memorandum on the power situation within 15 days from 
date of this order before the Karnataka Electricity Regulatory Commission (KERC ) and request to fix the tariff for supply of 
energy by the Generators source -wise (i. e. Cogeneration , Biomass , Captive , IPP , etc ) under Section 11 of Electricity Act 

2003 . 
P . R . 395 

BY ORDER AND IN THE NAME OF GOVERNOR OF KARNATAKA 
SC -50 

K .L . RAMACHANDRA 
DEPUTY SECRETARY TO GOVERNMENT, 

ENERGY DEPARTMENT . 
PLANNING , PROGRAMME MONITORING & STATISTICS SECRETARIAT 
SUB : Sanction of Manuals of Karnataka Evaluation Authority- reg . 
READ : 1) Government Order No . PD /08 /EVN (2 )/2011 Bangalore , Dated : 11 .07 .2011. 

2) Government Order No. PD /20/ EVN /2011 Bangalore , Dated : 05 .09. 2011. 
Preamble : 

Government has Constituted Karnataka Evaluation Authority as a Society and registered this under the Karnataka Societies 
Registration Act 1960 Vide Government Order referred at Sl. No. 1 above as a focal point for evaluation of programmes/schemes of 
Government, Boards and Corporations of Government/other Public Agencies and local bodies etc . As per GovernmentOrder read at SI. 
No . 2 above Government has authorised PD to formulate necessary Memorandum of Association (MOA) and rules for setting up of KEA 
and to register this as a Society. For effective and transparent functioning of the KEA , it was feltnecessary to prepare Four Manuals for 
Operation to start with . Accordingly , the Fifth Governing Body Meeting held under the Chair person ship of Principal Secretary Planning, 
Programme Monitoring & Statistics Department on 24 .03.2014 has accorded approval to the Four Manuals . Hence , the following order. 

Government Order No . PD /23/PSD /2014 , Dated : 11 -04 -2014 
The Government is pleased to accord approval to the following Four Manuals Viz: 
1) The Human Resource Manual. 
2 ) The Financing and Accounting Manual. 
3 ) The Manual for Empanelment of Evaluation Consultant & for a Statistic, Effective and Transparent Functioning of the KEA. 
4 ) The Output grading Manual. For effective and transparent conduct of Evaluation Studies. 

This order comes in to force with immediate effect and until further orders . 
P . R . 396 

By order in the name of the Governor of Karnataka 
SC - 100 

S . Umavathy 
Under Secretary to Government, 
Planning, Programme Monitoring & Statistics Dept. 


೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 

ಭಾಗ ೧ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀ ಕೆ.ಎನ್ . ನಾರಪ್ಪ , ನೋಟರಿ , ದಾವಣಗೆರೆ ಕಂದಾಯ ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇವರ ಹೆಸರನ್ನು 

ನೋಟರಿ ಪಟ್ಟಿಯಿಂದ ಶಾಶ್ವತವಾಗಿ ತೆಗೆಯುವ ಬಗ್ಗೆ. 
ಓದಲಾಗಿದೆ : 

1. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ದಾವಣಗೆರೆ ಜಿಲ್ಲೆ ಇವರ ಪತ್ರ ದಿನಾಂಕ : 19 - 03 - 2013. 
2. ಸರ್ಕಾರದ ಪತ್ರ ಸಂಖ್ಯೆ : ಲಾ 193 ಎಲ್‌ಸಿಎಲ್ 2013, ದಿನಾಂಕ : 10 - 01 - 2014 . 

3. ಶ್ರೀ ಕೆ. ಎನ್ . ನಾರಪ್ಪ , ನೋಟರಿ ಇವರ ಲಿಖಿತ ಹೇಳಿಕೆ ಪತ್ರ ದಿನಾಂಕ : 29 - 01 - 2014. 
ಪ್ರಸ್ತಾವನೆ : 

- ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ದಾವಣಗೆರೆ ಜಿಲ್ಲೆ ಇವರು ಓದಲಾದ (1) ರ ದಿನಾಂಕ : 19 - 03 - 2013ರ ಪ್ರಸ್ತಾವನೆಯಲ್ಲಿ 
ಶ್ರೀ ಕೆ.ಎನ್. ನಾರಪ್ಪ, ನೋಟರಿ, ದಾವಣಗೆರೆ ಇವರು 2009 ರಿಂದ 2011ನೇ ಸಾಲುಗಳ ವಾರ್ಷಿಕ ರಿಟರ್ನ್ಸ್, ನೋಟರಿ ಪುಸ್ತಕಗಳು ಮತ್ತು ಸೀಲುಗಳನ್ನು 
ವಾರ್ಷಿಕ ತಪಾಸಣೆಗೆ ಸಲ್ಲಿಸದೆ ನೋಟರಿ ನಿಯಮಗಳನ್ನು ಉಲ್ಲಂಘಿಸಿರುವುದರಿಂದ, ಸದರಿ ನೋಟರಿಯವರ ನೋಟರಿ ಪ್ರಮಾಣ ಪತ್ರವನ್ನು 
ರದ್ದುಗೊಳಿಸಬಹುದೆಂದು ವರದಿ ನೀಡಿರುವ ಹಿನ್ನೆಲೆಯಲ್ಲಿ, ಓದಲಾದ ( 2) ರ ದಿನಾಂಕ : 10 - 01 - 2014ರ ಸರ್ಕಾರದ ಪತ್ರದಲ್ಲಿ ಸದರಿ ಶ್ರೀ ಕೆ.ಎನ್. 
ನಾರಪ್ಪ, ನೋಟರಿ ಇವರನ್ನು , ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ದಾವಣಗೆರೆ ಜಿಲ್ಲೆ ಇವರ ವರದಿಯ ಮೇಲೆ ಲಿಖಿತ ಹೇಳಿಕೆಯನ್ನು 
ಕೋರಲಾಗಿತ್ತು. 

ಶ್ರೀ ಕೆ.ಎನ್. ನಾರಪ್ಪ, ನೋಟರಿ ಇವರು ಮೇಲೆ ಓದಲಾದ (3) ರ ದಿನಾಂಕ : 29 - 01- 2014ರ ಲಿಖಿತ ಹೇಳಿಕೆಯಲ್ಲಿ ಅವರ ತಂದೆಯವರು 
ವಯೋ ವೃದ್ದರಾದ ಕಾರಣ ಅವರ ಆರೋಗ್ಯ ಸ್ಥಿತಿ ಸರಿಯಿಲ್ಲದ್ದರಿಂದ, ಅವರನ್ನು ಉಪಚರಿಸುವುದು ಅವಶ್ಯಕವಾಗಿದ್ದು, ಕಾರಣ ನೋಟರಿ ವೃತ್ತಿಯನ್ನು 
ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಾಗಿರುವುದಿಲ್ಲವೆಂದು, ಇನ್ನು ಮುಂದೆ ಇಂತಹ ಪ್ರಮಾದಗಳನ್ನು ಎಸಗುವುದಿಲ್ಲವೆಂದು ತಿಳಿಸಿರುತ್ತಾರೆ. 
ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ , ನೋಟರಿ ನಿಯಮಗಳು 1956ರ ನಿಯಮ 13(12)( ಬಿ)(1) ರ ಪ್ರಕಾರ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 193 ಎಲ್‌ಸಿಎಲ್ 2013 , ಬೆಂಗಳೂರು, ದಿನಾಂಕ : 08- 04-2014. 
ಶ್ರೀ ಕೆ.ಎನ್. ನಾರಪ್ಪ , ನೋಟರಿ , ದಾವಣಗೆರೆ ಜಿಲ್ಲೆ ಇವರು ನೋಟರಿ ಕರ್ತವ್ಯವನ್ನು ನಿರ್ವಹಿಸದೆ ಲೋಪವೆಸಗಿರುವುದು ರುಜುವಾತಾದ 
ಕಾರಣ ನೋಟರಿ ನಿಯಮಗಳು 1956ರ ನಿಯಮ 13(12)( ಬಿ)(1) ರನ್ವಯ ಇವರ ಪತ್ರವನ್ನು ರದ್ದುಪಡಿಸಲಾಗಿದೆ ಹಾಗೂ ಶಾಶ್ವತವಾಗಿ ಇವರನ್ನು 
ನೋಟರಿಯಾಗಿ ನೇಮಕಾತಿ ಆಗದಂತೆ ತಡೆಹಿಡಿಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಹೆಚ್ .ಎಸ್ . ಜಯರಾಮು 
PR. 397 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2), 
SC-15 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಇಲಾಖೆ. 
INFORMATION TECHNOLOGY, BIO - TECHNOLOGY AND SCIENCE AND TECHNOLOGY SECRETARIAT 
Subject : Constitution of Apex Committee to scrutinise and recommend applications for allotment of space for Start-ups 

at subsidised rates - Reg . 
Read: GO No. ITD 10 PRM 2013 , dt. 16th January , 2014 
Preamble : 

Government has announced new Investment Incentive Policy (14 Policy : IT, ITES , Innovation Incentives Policy ) for the 
IT / TeS / Start -ups/ Animation / Gaming /Computer Graphics/Telecom / BPO /KPO / other Knowledge based Industries vide GO read above . 
One of the provisionsmentioned in the said GO relates to encouraging Start-ups companies by offering them plug and play space with 
internet at concessional rate of Rs. 5 - 15 per sft , depending on location . The space which could be considered for allotment may be 
Government owned /leased or privately leased . The selection of Start-ups for allotment of space as per the said GO will be done by an 
Apex Committee consisting of Government and IT industry s eminent persons. 
Hence the order. 

Government Order No . ITD 07 PRM 2014 dated 22nd April , 2014 
In the circumstances explained above, Government is pleased to constitute an Apex Committee with the following members 
for selection of Start-ups to be considered for allotment of plug and play space with internet connectivity at concessional rate : 
Secretary , Dept. of IT , BT and S & T , Govt. of Karnataka 

Chairman 
2 . Shri Ravi Gururaj, Chairman -Frictionless Ventures, Bangalore 

Member 
Shri Mukund Mohan 

Member 
Director - Head Asia - Pacific and Africa Operations , Microsoft Ventures Accelerator, 
Bangalore . 
Shri Nagendra Bhandari Director - Asia Pacific Software & Services Group - DRO , Intel Member 
Technology India Pvt. Ltd . Bangalore. 
Shri Joydeep Bose , CISCO 

Member 
6 Shri Biren Ghose Country Head - Technicolor, Bangalore 

Member 
Director - IT & BT and MD - KBITS , Government ofKarnataka 

Member Secretary 


| Gaming/Como 


relates to encouraging 


the space which could be consid GO will be done 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 

೮೦೭ 
1. The Apex Committee will draw up a Plan of action for the scheme. 
2 . The Committee shall lay down the eligibility criteria for the selection of Start-ups . 
3 . The Apex Committee shall screen , scrutinise and recommend the applications received for setting up Start-ups and allotment 

of plug and play space with internet connectivity at concessional rate . 
4 . The Committee shall also recommend steps for providingmentorship to the Start-ups ,if required . 
5 . The Committee may recommend to Government any modifications / alterations to the scheme, including financials . 
6 . The Committee shall monitor the progress achieved in the scheme and submit annual report to the State . 
7 . Director - IT & BT and Ex -officio MD - KBITS , who will be the Member- Secretary of the Committee , shall provide all the 
necessary administrative support services to the Committee . 

By order in the name of the Governor of Karnataka 

N . R . SEETHAMMA 

Under Secretary to Government, 
P . R . 398 

Department of IT , BT and S & T . 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 233 ಎಸ್‌ಪಿಐ 2008, ದಿನಾಂಕ : 28 - 02 - 2009ರ ಪ್ರಕಾರ ಪ್ರಕಟಿಸಲಾದ 

ಕರ್ನಾಟಕ ಕೈಗಾರಿಕಾ ನೀತಿ 2009 –14ರ ಅವಧಿ ವಿಸ್ತರಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 233 ಎಸ್ಪಿಐ 2008, ದಿನಾಂಕ : 28 - 02 - 2009. 

2 . ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರ ಪತ್ರ 

ಸಂಖ್ಯೆ : ಕೈವಾಇ/ಕೈಅ/ 22/ ಹೊಕೈನೀ - 14 - 19/ 93/ಸಭೆ/2013 - 14, ದಿನಾಂಕ : 17- 02 - 2014 . 
ಪ್ರಸ್ತಾವನೆ : 

ಉದ್ಯಮಶೀಲರಿಗೆ ಮತ್ತು ಎಲ್ಲಾ ಗಾತ್ರದ ಬಂಡವಾಳ ಹೂಡಿಕೆದಾರರಿಗೆ ಹೆಚ್ಚಿನ ಆಕರ್ಷಣೆ ಮಾಡುವ ಕ್ರಮದ ಮೂಲ ಉದ್ದೇಶದೊಂದಿಗೆ 
ಉತ್ತೇಜನಗಳು/ ರಿಯಾಯಿತಿಗಳನ್ನು ನೀಡಲು, ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 233 ಎಸ್‌ಪಿಐ 2008, ದಿನಾಂಕ : 
28 - 02 - 2009 ರಲ್ಲಿ ಕರ್ನಾಟಕ ಕೈಗಾರಿಕಾ ನೀತಿ 2009 - 14ನ್ನು ದಿನಾಂಕ : 01 - 04 - 2009 ರಂದ ಜಾರಿಗೆ ಬರುವಂತೆ 31- 03 - 2014 ರವರೆಗೆ 
5 ವರ್ಷಗಳ ಅವಧಿಯವರೆಗೆ ಚಾಲ್ತಿಯಲ್ಲಿರುವಂತೆ ಹೊರಡಿಸಲಾಗಿದೆ. 

ಕೈಗಾರಿಕಾ ನೀತಿ 2009 - 14ರ ಅವಧಿಯು ದಿನಾಂಕ : 31- 03 - 2014ಕ್ಕೆ ಮುಕ್ತಾಯಗೊಂಡಿದ್ದು, ಹೊಸ ಕೈಗಾರಿಕಾ ನೀತಿ 2014 - 19ನ್ನು 
ಹೊರಡಿಸಬೇಕಾಗಿರುತ್ತದೆ. ಹೊಸ ಕೈಗಾರಿಕಾ ನೀತಿ 2014 - 19ರ ಕರಡು ತಯಾರಿಸಿ ಓದಲಾದ (2) ರ ಪತ್ರದೊಂದಿಗೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ 
ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು ಸರ್ಕಾರದ ಅನುಮೋದನೆಗೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ, ಲೋಕಸಭಾ ಚುನಾವಣಾ ಕಾರಣದಿಂದ 
ಹೊಸ ಕೈಗಾರಿಕಾ ನೀತಿ 2014 - 19ರ ಘೋಷಣೆಯಾಗಿರುವುದಿಲ್ಲ. ಹೊಸ ಕೈಗಾರಿಕಾ ನೀತಿ 2014 - 19 ಘೋಷಣೆಯಾಗುವವರೆಗೆ ಹಾಲಿ ಇರುವ ಕೈಗಾರಿಕಾ 
ನೀತಿ 2009 - 14ನ್ನು ವಿಸ್ತರಿಸುವುದು ಸೂಕ್ತವೆಂದು ಭಾವಿಸಲಾಗಿದೆ. 

ಅದರಂತೆ ಈ ಮುಂದಿನ ಆದೇಶ. 

- ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್ಪಿಐ 2013 ( ಪಿ), ಬೆಂಗಳೂರು, ದಿನಾಂಕ : 28 - 04 - 2014. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 233 ಎಸ್‌ಪಿಐ 2008 , ದಿನಾಂಕ : 28 -02 - 2009 ರಲ್ಲಿ ಪ್ರಕಟಿಸಲಾದ 
ಕೈಗಾರಿಕಾ ನೀತಿ 2009 - 14 ರ ಅವಧಿಯನ್ನು 01 - 04 - 2014 ರಿಂದ ಹೊಸ ಕೈಗಾರಿಕಾ ನೀತಿ ಘೋಷಣೆಯಾಗುವವರೆಗೆ ವಿಸ್ತರಿಸಲಾಗಿದೆ. 
PR. 399 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC-100 

- ಎಸ್ . ಉಮಾದೇವಿ 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯಪಾಲರ ಸಚಿವಾಲಯದಲ್ಲಿ ಶ್ರೀ ಜಿ. ಈಶ್ವರ ಮೂಲ್ಯ, ನಿವೃತ್ತ ಆಪ್ತ ಕಾರ್ಯದರ್ಶಿ , ಗ್ರೇಡ್ -1 

ಇವರ ಗುತ್ತಿಗೆ ಆಧಾರದ ಮರು ನೇಮಕಾತಿ ಕುರಿತ ಸೇವಾ ಷರತ್ತುಗಳನ್ನು ಹೊರಡಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 25 ಪಿಆರ್‌ಬಿ 2013 , ದಿನಾಂಕ : 13 - 02 - 2014 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಆದೇಶದಲ್ಲಿ ಶ್ರೀ ಜಿ. ಈಶ್ವರ ಮೂಲ್ಯ, ನಿವೃತ್ತ ಆಪ್ತ ಕಾರ್ಯದರ್ಶಿ , ಗ್ರೇಡ್- 1, ಇವರನ್ನು ಕರ್ನಾಟಕ ರಾಜ್ಯಪಾಲರ 
ಸಚಿವಾಲಯದಲ್ಲಿ ಆಪ್ತ ಕಾರ್ಯದರ್ಶಿ ಗ್ರೇಡ್ - 1 ಆಗಿ ದಿನಾಂಕ : 01 - 11 - 2013 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಸಮ ಸಂಖ್ಯೆಯ 
ಆದೇಶ ದಿನಾಂಕ : 13 - 02 - 2014 ರಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮರು ನೇಮಕ ಮಾಡಿ ಆದೇಶಿಸಲಾಗಿದೆ. ಮತ್ತು ಸದರಿ ಗುತ್ತಿಗೆ ಆಧಾರದ ಮೇಲಿನ 
ಮರು ನೇಮಕಾತಿ ಕುರಿತಂತೆ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಎಂದು ತಿಳಿಸಲಾಗಿದೆ. 

- ಸದರಿ ಆದೇಶದಲ್ಲಿ ತಿಳಿಸಿರುವಂತೆ ಶ್ರೀ , ಜಿ. ಈಶ್ವರ ಮೂಲ್ಯ ರವರ ಗುತ್ತಿಗೆ ಆಧಾರದ ಮರು ನೇಮಕಾತಿಯ ಸೇವಾ ಷರತ್ತು ಮತ್ತು 
ನಿಬಂಧನೆಗಳ ಕುರಿತು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 


R .N .I. No.KARBIL / 2001/47147 POSTAL REGN . No . RNP/KA/BGS/ 2202/2014 - 16 
Licensed to post without prepayment WPP No . 297 


esos ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 

ಭಾಗ ೧ 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 25 ಪಿಆರ್‌ಬಿ 2013, ಬೆಂಗಳೂರು, ದಿನಾಂಕ : 25 - 04 - 2014 , 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಜಿ . ಈಶ್ವರ ಮೂಲ್ಯ, ನಿವೃತ್ತ ಆಪ್ತ ಕಾರ್ಯದರ್ಶಿ ಗ್ರೇಡ್-1, ಕರ್ನಾಟಕ 
ರಾಜ್ಯಪಾಲರ ಸಚಿವಾಲಯ ಇವರ ಗುತ್ತಿಗೆ ಆಧಾರದ ಮರು ನೇಮಕಾತಿ ಕುರಿತಂತೆ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು ಈ ಆದೇಶದೊಂದಿಗಿರುವ 
ಅನುಬಂಧದಲ್ಲಿ ವಿವರಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : ಆಇ 218 ಸೇ - 3 / 4 , ದಿನಾಂಕ : 07 - 04 - 2014ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಶೈಲಜಾ ಡಿ. ಬೋರ್ಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜಕೀಯ) . 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 25 ಪಿಆರ್‌ಬಿ 2013 , ದಿನಾಂಕ : 25 - 04 - 2014 

ಅನುಬಂಧ 
ಗುತ್ತಿಗೆ ಆಧಾರದ ಮರುನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು : 
1. ಶ್ರೀ ಜಿ. ಈಶ್ವರ ಮೂಲ್ಯ, ಇವರ ಗುತ್ತಿಗೆ ನೇಮಕಾತಿ ಅವಧಿಯು ದಿನಾಂಕ : 01 -11- 2013 ರಿಂದ ಒಂದು ವರ್ಷದ ಅವಧಿಯವರೆಗೆ 
- ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, ಇದೊಂದು 

ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 
2 . ಶ್ರೀ ಜಿ. ಈಶ್ವರ ಮೂಲ್ಯ, ಇವರು ಪಡೆಯುತ್ತಿರುವ ನಿವೃತ್ತಿ ವೇತನದೊಂದಿಗೆ ರೂ . 15 ,545 - 00 ( ರೂ . ಹದಿನೈದು ಸಾವಿರದ ಐದುನೂರು 

ನಲವತ್ತೈದು ಮಾತ್ರ) ಮರುನೇಮಕಾತಿ ವೇತನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ . ಈ ವೇತನದ ಜೊತೆಗೆ ಅವರು ನಿವೃತ್ತಿ 
ಹೊಂದುವಾಗ ಪಡೆಯುತ್ತಿದ್ದ ಮೂಲ ವೇತನಕ್ಕೆ ಅನುಗುಣವಾಗಿ ಕಾಲಕಾಲಕ್ಕೆ ಲಭ್ಯವಾಗುವ ತುಟ್ಟಿಭತ್ಯೆ , ಮನೆಬಾಡಿಗೆ ಭತ್ಯೆ ಮತ್ತು ನಗರ 
ಪರಿಹಾರ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ . ಆದರೆ , ಅವರು ಪಡೆಯುತ್ತಿರುವ ನಿವೃತ್ತಿ ವೇತನದ ಮೇಲೆ ತುಟ್ಟಿಭತ್ಯೆ ಸೇರಿದಂತೆ 

ಯಾವುದೇ ಇತರ ಭತ್ಯೆಗಳು ಲಭ್ಯವಿರುವುದಿಲ್ಲ. 
3. ಸದರಿ ಗುತ್ತಿಗೆ ನೌಕರರು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇ ಬೇಕಾದಲ್ಲಿ ಮಾತ್ರ ಅವರು ನೇಮಕಾತಿ ಹೊಂದಿರುವ 

ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಟ ವೇತನದ ಮೇಲೆ ನಿಯಮಾನುಸಾರ ಲಭ್ಯವಿರುವ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆಯನ್ನು 

ಪಡೆಯಲು ಅರ್ಹರಾಗಿರುತ್ತಾರೆ . 
4. ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆ ಮತ್ತು ಕೆ.ಸಿ.ಎಸ್‌. ಆರ್‌. ನಿಯಮ 150ರ ಪ್ರಕಾರ ಗಳಿಕೆ ರಜೆ 

ಪಡೆಯಲು ಅರ್ಹರಾಗಿರುತ್ತಾರೆ. 
5. ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ ವೇತನ ಬಡ್ತಿ, 

ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು ಅರ್ಹರಾಗಿರುವುದಿಲ್ಲ. 
6. ಸದರಿ ನೌಕರರು ದುರ್ವತನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಭವಿಸಬಹುದಾದ ಎಲ್ಲಾ ನಷ್ಟಗಳನ್ನು ಸರ್ಕಾರಕ್ಕೆ ಸದರಿ ನೌಕರರು 

ಭರಿಸಿಕೊಡಲು ಬದ್ಧರಾಗಿರತಕ್ಕದ್ದು . 
7. ಸದರಿ ಮರುನೇಮಕಾತಿ ಅವಧಿಯ ಸೇವೆಯನ್ನು ನಿವೃತ್ತಿ ವೇತನ ಹಾಗೂ ಇತ್ಯಾದಿ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು 

ಪರಿಗಣಿಸುವುದಿಲ್ಲ. 
8. ಅವರ ಕರ್ತವ್ಯ ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಯಿಂದ ಅವರು ನೆರೆವೇರಿಸುವುದು. 
9. ಅವರು ಕರ್ತವ್ಯಗಳನ್ನು ಪಾಲಿಸುತ್ತಿರುವ ಅಥವಾ ನೆರೆವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ ಅಥವಾ ದೊರಕಬಹುದಾದ 

ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 
10 . 1966ರ ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ 

ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ಧರಾಗಿರುತ್ತಾರೆ. 
11. ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
12 . ಅವರ ದುರ್ನಡತೆಯಿಂದಾಗಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು 

ಉಂಟುಮಾಡಿದ್ದಲ್ಲಿ, ಅದನ್ನು ಸರ್ಕಾರಕ್ಕೆ ತುಂಬಿ ಕೊಡಲು ಅವರು ಹೊಣೆಯಾಗಿರುತ್ತಾರೆ. 
13. ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ( ರೂ . 50 - 00) ರೂಪಾಯಿಗಳ ಮೌಲ್ಯದ ಛಾಪಾ 

ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ದ ರೀತಿಯಲ್ಲಿ ಸದರಿ 
ನೌಕರರಿಂದ ಬರೆಯಿಸಕೊಳ್ಳತಕ್ಕದ್ದು. 

ಶೈಲಜಾ ಡಿ. ಬೋರ್ಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 400 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜಕೀಯ). 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


